ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೩ , ೨೦೧೫ ( ಮಾರ್ಗಶಿರ ೧೨ , ಶಕ ವರ್ಷ ೧೯೩೭) 
Bengaluru , Thursday , December 3 , 2015 (Margashira 12 , Shaka Varsha 1937 ) 


ಸಂಚಿಕೆ ೪೮ 
Issue 48 


ವಿಷಯ : 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

- ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಜಿಲ್ಲಾ ಪಂಚಾಯತ್ ಯೋಜನಾ ಘಟಕದಲ್ಲಿರುವ ಯೋಜನೇತರ ತಾತ್ಕಾಲಿಕ ಹುದ್ದೆಗಳನ್ನು 2015 -16ನೇ ಸಾಲಿಗೆ 
ಮುಂದುವರಿಸುವ ಬಗ್ಗೆ . 

1. ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 102 ಎಸ್ಎಂಸಿ 2006 , ದಿ : 11 /06 /2007. 
2 . ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 15 ಎಸ್ . ಎಂ . ಸಿ 2010, ದಿ: 22 .11. 2010. 
3, ಸರ್ಕಾರದ ಆದೇಶ ಸಂಖ್ಯೆ : ಯೋಇ 03 ಸಸಪ್ರ 2013, ದಿ : 19.06.2014, 
4 . ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಮಂಡ್ಯ, ತುಮಕೂರು, 

ದಾವಣಗೆರೆ , ಬೆಂಗಳೂರು ಗ್ರಾಮಾಂತರ ಕಾರವಾರ ಮತ್ತು ರಾಮನಗರ ಜಿಲ್ಲೆಗಳು ಇವರುಗಳಿಂದ ಬಂದಿರುವ 
ಪ್ರಸ್ತಾವನೆಗಳು . 


ಓದಲಾಗಿದೆ: 


ಪ್ರಸ್ತಾವನೆ : 


30 


ಮೇಲೆ ಓದಲಾದ ಕ್ರ. ಸಂ . (1) ರ ಸರ್ಕಾರಿ ಆದೇಶದಲ್ಲಿ 64 ತಾಲ್ಲೂಕು ಯೋಜನಾ ಘಟಕಗಳನ್ನು ಸೃಜಿಸಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ .(2) ರ ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿ ಎರಡನೇ ಹಂತವಾಗಿ 43 ತಾಲ್ಲೂಕು ಯೋಜನಾ ಘಟಕಗಳನ್ನು 
ಸೃಜಿಸಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ . ( 3) ರ ಸರ್ಕಾರದ ಆದೇಶದಲ್ಲಿ ಜಿಲ್ಲಾ ಪಂಚಾಯತ್ ಗಳ ಯೋಜನಾ ಘಟಕದಲ್ಲಿರುವ ಒಟ್ಟು 397 ಯೋಜನೇತರ 
ಹುದ್ದೆಗಳನ್ನು 2014 -15ನೇ ಸಾಲಿಗೆ ಅಂದರೆ ದಿನಾಂಕ: 01 /04 /2014 ರಿಂದ 31 / 03/ 2015 ರವರೆಗೆ ಮುಂದುವರೆಸಲಾಗಿದೆ. ಈ ಎಲ್ಲಾ 107 ತಾಲ್ಲೂಕು 
ಯೋಜನಾ ಘಟಕಗಳಲ್ಲಿನ ಕೆಳಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಕಾಲಕಾಲಕ್ಕೆ ಮುಂದುವರೆಸಿಕೊಂಡು ಬರಲಾಗುತ್ತಿದೆ. 
ಮುಖ್ಯ ಯೋಜನಾಧಿಕಾರಿಗಳು | 

30 | 
ಯೋಜನಾ ಅಂದಾಜು ಮತ್ತು ಮೌಲ್ಯ ಮಾಪನ ಅಧಿಕಾರಿಗಳು 
ತಾಲ್ಲೂಕು ಯೋಜನಾಧಿಕಾರಿಗಳು 

107 
ಯೋಜನಾ ಸಹಾಯಕರು (ಆರ್ಥಿಕ) 
ಯೋಜನಾ ಸಹಾಯಕರು ( ಸಾಂಖ್ಯಿಕ) 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ದಲಾಯತ್ 
ಒಟ್ಟು 

397 


27 . 


25 


29 . 


S2 


( ೧೦೪೯ ) 


೧೦೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೧ 


ತಾಲ್ಲೂಕು ಯೋಜನಾ ಘಟಕಗಳ ಹುದ್ದೆಗಳು ಯೋಜನಾ ಇಲಾಖೆಯ ಆಡಳಿತಾತ್ಮಕ ವ್ಯಾಪ್ತಿಗೆ ಒಳಪಟ್ಟಿರುತ್ತವೆ. ಈ ತಾಲ್ಲೂಕು ಯೋಜನಾ 
ಘಟಕಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಂಪೂರ್ಣ ಆಡಳಿತ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 

ಮೇಲೆ ಓದಲಾದ ಕ್ರ. ಸಂ . ( 4) ರ ಪತ್ರಗಳಲ್ಲಿ ನಮೂದಿಸಿರುವ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಯೋಜನಾ 
ಘಟಕಗಳ ಯೋಜನೇತರ ಹುದ್ದೆಗಳನ್ನು ದಿನಾಂಕ: 01. 04 .2015 ರಿಂದ 31.03 .2016ರವರೆಗೆ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರಿಸಿ , ಆದೇಶ 
ಹೊರಡಿಸಲು ಸರ್ಕಾರವನ್ನು ಕೋರಿರುತ್ತಾರೆ. 

ರಾಜ್ಯದ ಎಲ್ಲಾ 30 ಜಿಲ್ಲೆಗಳ ಯೋಜನಾ ಘಟಕಗಳಿಗೆ ಮಂಜೂರಾದ ಯೋಜನೇತರ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರಿಸಬೇಕಾಗಿರುವ 
ಅಗತ್ಯತೆಯನ್ನು ಮನಗಂಡು 2015 - 16ನೇ ಸಾಲಿಗೆ ಅಂದರೆ ದಿನಾಂಕ: 1 - 04 - 2015ರಿಂದ 31- 03 - 2016ರವರೆಗೆ ಒಂದು ವರ್ಷದ ಅವಧಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಮುಂದುವರೆಸಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 07 ಪಿಟಿಪಿ 2015 , ಬೆಂಗಳೂರು ದಿನಾಂಕ: 14 .08.2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶದ ಅನುಬಂಧದಲ್ಲಿ ತೋರಿಸಿರುವ ರಾಜ್ಯದ 30 ಜಿಲ್ಲಾ ಪಂಚಾಯತ್ ಗಳ 
ಯೋಜನಾ ಘಟಕದಲ್ಲಿರುವ ಈ ಕೆಳಕಂಡ 397 ಯೋಜನೇತರ ತಾತ್ಕಾಲಿಕ ಹುದ್ದೆಗಳನ್ನು 2015 - 16ನೇ ಸಾಲಿಗೆ, ಅಂದರೆ ದಿನಾಂಕ : 01/04 /2015 ರಿಂದ 
31/03 / 2016ರವರೆಗೆ ಒಂದು ವರ್ಷದ ಅವಧಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದುವರೆಸಲು ಸರ್ಕಾರವು ಮಂಜೂರಾತಿ ನೀಡಿದೆ. 
ಮುಖ್ಯ ಯೋಜನಾಧಿಕಾರಿಗಳು 

30 
ಯೋಜನಾ ಅಂದಾಜು ಮತ್ತು ಮೌಲ್ಯ ಮಾಪನ ಅಧಿಕಾರಿಗಳು 

30 
13 ತಾಲ್ಲೂಕು ಯೋಜನಾಧಿಕಾರಿಗಳು 

107 
ಯೋಜನಾ ಸಹಾಯಕರು ( ಆರ್ಥಿಕ) . 
ಯೋಜನಾ ಸಹಾಯಕರು ( ಸಾಂಖ್ಯಿಕ) 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 

32 
10 ದಲಾಯತ್ 


27 


52 


ಒಟ್ಟು 

397 
ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಪ್ರಸ್ತುತ ಸಾಲಿನ ಲೆಕ್ಕ ಶೀರ್ಷಿಕೆ 3451 - 00 -101 -0 -26 ಜಿಲ್ಲಾ ಪಂಚಾಯತ್ (ಯೋಜನೇತರ) 
ಅಡಿಯಲ್ಲಿ ಭರಿಸತಕ್ಕದ್ದು . 

- ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಆಇ 01 ಟಿಎಫ್ ಪಿ 96, ದಿನಾಂಕ: 10 .07 .1996 ರಲ್ಲಿ ಆಡಳಿತ ಇಲಾಖೆಯು 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ತಿಪ್ಪೇಸ್ವಾಮಿ 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) 
PR , 556 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 

ಒಳಾಡಳಿತ ಸಚಿವಾಲಯ 
ವಿಷಯ : ಪೊಲೀಸ್ ಪರಿಶೀಲನೆ ವರದಿಯ ಕಾಲಮಿತಿಯ ಸ್ಪಷ್ಟಿಕರಣ ನೀಡುವ ಬಗ್ಗೆ. 
ಓದಲಾಗಿದೆ: 1. ಪೊಲೀಸ್ ಆಯುಕ್ತರ ಬೆಂಗಳೂರು ನಗರ ರವರ ಪತ್ರ ಸಂಖ್ಯೆ: ಎಸ್/ ಬಿಸಿ/ ಆಡಳಿತ 30 /2015 ದಿನಾಂಕ: 06 - 06 - 2015. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ರವರ ಪತ್ರ ದಿನಾಂಕ: 06 . 06.2015 ಮತ್ತು 14 .08.2015ರಲ್ಲಿ ಸರ್ಕಾರದ 
ಆದೇಶ ಸಂಖ್ಯೆ: ಹೆಚ್‌ಡಿ 130 ಎಸ್‌ಎಸ್‌ಟಿ 2011 ದಿನಾಂಕ: 30.01 .2012ರಂತೆ ಸಾರ್ವಜನಿಕರು / ವಿದ್ಯಾರ್ಥಿಗಳು /ಕಾರ್ಮಿಕರ ಪೊಲೀಸ್ ಪರಿಶೀಲನೆ ವರದಿ 
( PVC) ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರಗಳಿಗಾಗಿ (PCC)/ ಅರ್ಜಿ ಸ್ವೀಕರಿಸುತ್ತಿದ್ದು ಸದರಿ ಅರ್ಜಿಗಳ ಪರಿಶೀಲನೆ ನಂತರ ಪ್ರಮಾಣ ಪತ್ರಗಳನ್ನು 
ವಿತರಿಸಲಾಗುತ್ತಿದೆ. ಸಾರ್ವಜನಿಕರು ಸದರಿ ಪ್ರಮಾಣ ಪತ್ರಗಳ ಕಾಲಮಿತಿ (Validity ) ಬಗ್ಗೆ ಸ್ಪಷ್ಟಿಕರಣ ಕೋರುತ್ತಿರುವ ಹಿನ್ನೆಲೆಯಲ್ಲಿ ಕಾಲಮಿತಿ ಬಗ್ಗೆ 
ಸರ್ಕಾರದ ಆದೇಶ ಕೋರಿರುತ್ತಾರೆ. 

ಮೇಲ್ಕಂಡ ವಿವರಗಳನ್ವಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ (PVC & PCC) ಪ್ರಮಾಣ ಪತ್ರಗಳಿಗೆ ಕಾಲಮಿತಿ ಇರುವುದು ಸೂಕ್ತವೆಂದು 
ಪರಿಗಣಿಸಲಾಗಿದ್ದು ಅದರಂತೆ ಈ ಕೆಳಕಂಡ ಆದೇಶ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 

೧೦೫೧ 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 283 ಎಸ್ಎಸ್ಟಿ 2015, ಬೆಂಗಳೂರು, ದಿನಾಂಕ: 03 - 09 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಪ್ರಕರಣಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರು /ವಿದ್ಯಾರ್ಥಿಗಳು /ಕಾರ್ಮಿಕರು ಪೊಲೀಸ್ ಪರಿಶೀಲನಾ ವರದಿ PVC & 
PCC) ಪ್ರಮಾಣ ಪತ್ರಗಳ ಕಾಲಮಿತಿಯನ್ನು ಪ್ರಮಾಣ ಪತ್ರ ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದವರೆಗೆ ಊರ್ಜಿತವಾಗಿರುತ್ತದೆ ಎಂದು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ.ಎಸ್ .ಜೋಗೋಜೆ 
PR. 558 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
SC .1000 

ಒಳಾಡಳಿತ ಇಲಾಖೆ ( ಕಾನೂನು ಮತ್ತು ಸುವ್ಯವಸ್ಥೆ) 


ಸಹಕಾರ ಸಚಿವಾಲಯ 
ವಿಷಯ: 2015 -16ನೇ ಸಾಲಿಗೆ ಪಿಕಾರ್ಡ್ ಬ್ಯಾಂಕ್ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಲ್ಲಿ ಕೊಳವೆ ಬಾವಿಗಳಿಗೆ ಸಾಲ ಪಡೆದು 

ವಿಫಲವಾಗಿರುವ ಯೋಜನೆಗಳ ಸಾಲ ಮನ್ನಾಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂ ಆರ್ ಸಿಎಸ್/ ಎಲ್‌ಡಿಬಿ / 76 /2015 -16, ದಿ: 10.04.2015. 

2, ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂ : ಆರ್‌ಸಿಎಸ್/ಎಲ್‌ಡಿಬಿ /4:76/2015 - 16 , ದಿ: 28.04.2015. 
ಪ್ರಸ್ತಾವನೆ: 

ರಾಜ್ಯದಲ್ಲಿರುವ ಪಿಕಾರ್ಡ್ ಬ್ಯಾಂಕುಗಳ ಮೂಲಕ ಕೃಷಿ ಉದ್ದೇಶದ ಕೊಳವೆ ಬಾವಿಗಳಿಗೆ ನೀಡಲಾದ ಸಾಲಗಳಲ್ಲಿ, ವಿಫಲ ಕೊಳವೆ ಬಾವಿಗಳ 
ಸಾಲಗಳನ್ನು ಮನ್ನಾ ಮಾಡಲು ಆಯವ್ಯಯ ಭಾಷಣದಲ್ಲಿ ಘೋಷಿಸಿದ್ದು, ಈ ಉದ್ದೇಶಕ್ಕಾಗಿ 2015 -16 ರಲ್ಲಿ ರೂ . 2.00 ಕೋಟಿ ಅನುದಾನ 
ಒದಗಿಸಲಾಗಿರುತ್ತದೆ. 

ಸಹಕಾರ ಸಂಘಗಳ ನಿಬಂಧಕರು ಮೇಲೆ ಓದಲಾದ ಪತ್ರಗಳಲ್ಲಿ 2015 - 16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ ಪಿಕಾರ್ಡ್ 
ಬ್ಯಾಂಕುಗಳ ಮೂಲಕ ಕೃಷಿ ಉದ್ದೇಶದ ಕೊಳವೆ ಬಾವಿಗಳಿಗೆ ನೀಡಲಾದ ಸಾಲಗಳಲ್ಲಿ, ವಿಫಲ ಕೊಳವೆ ಬಾವಿಗಳ ಸಾಲಗಳನ್ನು ಮನ್ನಾ ಮಾಡುವ 
ಯೋಜನೆ ಅನುಷ್ಠಾನಕ್ಕಾಗಿ ಮಾನದಂಡಗಳನ್ನು ತಯಾರಿಸಿ ಆಡಳಿತಾತ್ಮಕ ಆದೇಶ ಹೊರಡಿಸಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಕಂಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 144 ಸಿಎಲ್‌ಎಸ್ 2015, ಬೆಂಗಳೂರು, ದಿನಾಂಕ: 20.08.2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿರುವ ಪಿಕಾರ್ಡ್ ಬ್ಯಾಂಕುಗಳ ಮೂಲಕ ಕೃಷಿ ಉದ್ದೇಶದ ಕೊಳವೆ ಬಾವಿಗಳಿಗೆ 
ನೀಡಲಾದ ಸಾಲಗಳಲ್ಲಿ ವಿಫಲ ಕೊಳವೆ ಬಾವಿಗಳ ಸಾಲಗಳನ್ನು ಮನ್ನಾ ಮಾಡಲು ಆಯವ್ಯಯ “ ಲೆಕ್ಕ ಶೀರ್ಷಿಕೆ 2425 -00 -107 -2 - 46² ರಲ್ಲಿ 
ಒದಗಿಸಲಾಗಿರುವ ರೂ . 200.00 ಲಕ್ಷಗಳ ಅನುದಾನದ ಮಿತಿಯೊಳಗೆ ಯೋಜನೆಯನ್ನು ಈ ಆದೇಶಕ್ಕೆ ಲಗತ್ತಿಸಿರುವ ಷರತ್ತು / ಮಾನದಂಡಗಳನ್ವಯ 
ಜಾರಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಆದೇಶವನ್ನು ಯೋಜನಾ ಇಲಾಖೆ ಟಿಪ್ಪಣಿ ಸಂಖ್ಯೆ: ಪಿಡಿ:31ಎಫ್.ಆರ್. ಓ .2015, ದಿನಾಂಕ: 22.05.2015 ಹಾಗೂ ಆರ್ಥಿಕ ಇಲಾಖೆಯ 
ಟಿಪ್ಪಣಿ ಸಂಖ್ಯೆ : ಆಇ 268 ವೆಚ್ಚ 2 /2015, ದಿನಾಂಕ: 13 .08.2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸರ್ಕಾರದ ಆದೇಶ ಸಂಖ್ಯೆ ಸಿಒ 144 ಸಿಎಲ್ ಎಸ್ 2015, ದಿನಾಂಕ: 20.08.2015 . 

ಅನುಬಂಧ 
ವಿಫಲ ಕೊಳವೆ ಬಾವಿಗಳ ಸಾಲ ಮನ್ನಾ ಯೋಜನೆಯ ಅನುಷ್ಟಾನದ ಬಗ್ಗೆ ಷರತ್ತು/ ಮಾನದಂಡಗಳು 
ಪಿಸಿಎಆರ್‌ಡಿ ಬ್ಯಾಂಕುಗಳಿಂದ ಸಾಲ ಪಡೆದು ಕೊಳವೆ ಬಾವಿಯನ್ನು ಕೊರೆಯಿಸಿ, ಸಾಲ ಮರುಪಾವತಿ ಅವಧಿಯಲ್ಲಿ ವಿಫಲವಾಗಿರುವ ಕೊಳವೆ 
ಬಾವಿಗಳಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ. 
ಮೇಲಿನ ಉದ್ದೇಶಕ್ಕಾಗಿ ಸಾಲ ಪಡೆದು ನಿರ್ಮಿಸಿದ ಕೊಳವೆ ಬಾವಿಗಳು ವಿಫಲಗೊಂಡ ಕಾರಣಕ್ಕಾಗಿ ದಿ: 31- 03 - 2015ಕ್ಕೆ ಹೊರಬಾಕಿ ಇರುವ 
ಸಾಲಗಳಿಗೆ ಮಾತ್ರ ಈ ಯೋಜನೆ ಅನ್ವಯವಾಗುತ್ತದೆ. 
ವಿಫಲ ಕೊಳವೆ ಬಾವಿ ಯೋಜನೆಯಲ್ಲಿ ಅರ್ಜಿಗಳನ್ನು ಪರಿಶೀಲನೆ ಮಾಡಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು 
ರಚಿಸಲಾಗುವುದು. 

i. ಸಂಬಂಧಿಸಿದ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು - ಅಧ್ಯಕ್ಷರು 
ii . ಭೂ ಗರ್ಭ ಶಾಸ್ತ್ರಜ್ಞರು ( Geologist), ಗಣಿ ಮತ್ತು ಭೂಗರ್ಭ ಇಲಾಖೆಯು ನಿಯೋಜಿಸುವ ಅಂತರ್ಜಲ ಪರಿಣಿತ ಅಧಿಕಾರಿ 

ಅಥವಾ ಕ್ಯಾಸ್ಕಾರ್ಡ್ ಬ್ಯಾಂಕಿನ ಸಹಾಯಕ ಭೂಭೌತ ವಿಜ್ಞಾನಿ ( Assistant Geophysicist) - ಸದಸ್ಯರು 
ii. ಸಂಬಂಧಿಸಿದ ಪಿಸಿಎಆರ್ ಡಿ ಬ್ಯಾಂಕಿನ ವ್ಯವಸ್ಥಾಪಕರು - ಸದಸ್ಯ ಕಾರ್ಯದರ್ಶಿ 


3 , 


೧೦೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೧ 


Assistant C 


7 , 


4 . ಸಂಬಂಧಿಸಿದ ಪಿಸಿಎಆರ್‌ಡಿ ಬ್ಯಾಂಕುಗಳಿಗೆ ಸದಸ್ಯ ಸಾಲಗಾರರು ಈ ಯೋಜನೆಯಡಿ ಪರಿಹಾರಕ್ಕಾಗಿ ನಿಗಧಿತ ನಮೂನೆಯಲ್ಲಿ ಅರ್ಜಿ 

ಸಲ್ಲಿಸತಕ್ಕದ್ದು. ಬ್ಯಾಂಕು ಸದಸ್ಯ ಸಾಲಗಾರರಿಂದ ವಿಫಲ ಕೊಳವೆ ಬಾವಿ ಯೋಜನೆಯಡಿ ಸಾಲ ಮನ್ನಾಗೆ ಅರ್ಜಿ ಸ್ವೀಕರಿಸಿದ ಮೂರು 

ತಿಂಗಳೊಳಗಾಗಿ ಅರ್ಜಿಯನ್ನು ವಿಲೇವಾರಿಗೆ ಕ್ರಮವಿಡಬೇಕು. 
5. ಈ ಯೋಜನೆಗೆ ಸಾಲಗಾರರು ಅರ್ಜಿ ಸಲ್ಲಿಸಲು ಅರ್ಜಿಯೊಂದಿಗೆ ಈ ಕೆಳಕಂಡ ದಾಖಲೆಗಳನ್ನು ಒದಗಿಸತಕ್ಕದ್ದು. 
i. ಭೂ ವಿಜ್ಞಾನ ಅಧಿಕಾರಿಗಳು ಅಥವಾ ಕ್ಯಾಸ್ಕಾರ್ಡ್ ಬ್ಯಾಂಕಿನ ಸಹಾಯಕ ಭೂಭೌತ ವಿಜ್ಞಾನಿಗಳು (Assistant Geophysicist) 

ದೃಢೀಕರಿಸಿದ ಇಳುವರಿ ಸಾಧ್ಯತಾ ಪ್ರಮಾಣ ಪತ್ರ ಅಥವಾ ಇಳುವರಿ ದೃಢೀಕರಣ ಪತ್ರ: 
i. ವಿದ್ಯುತ್ ಸರಬರಾಜು ಕಂಪನಿ ವಿದ್ಯುತ್ ಮಂಜೂರಾತಿ ಪ್ರಮಾಣ ಪತ್ರ (Energisation Certificate); 

ii . ಪಿಸಿಎಆರ್‌ಡಿ ಬ್ಯಾಂಕಿನಲ್ಲಿರುವ ಸಾಲದ ವಿವರಗಳುಳ್ಳ ಸಾಲದ ಖಾತೆಯ ಉದೃತ ಭಾಗ. 
6. ಪಿಸಿಎಆರ್‌ಡಿ ಬ್ಯಾಂಕ್ , ಕೊಳವೆ ಬಾವಿ ವಿಫಲವಾಗಿದೆ ಎಂದು ಮನವರಿಕೆಯಾದ ಕೂಡಲೇ ಮೇಲಿನ ಸಮಿತಿಗೆ ಸಂಪೂರ್ಣ ಮಾಹಿತಿಯೊಂದಿಗೆ 

ಒಂದು ತಿಂಗಳೊಳಗಾಗಿ ಅರ್ಜಿಯನ್ನು ವರ್ಗಾವಣೆ ಮಾಡಿ ಕೊಳವೆ ಬಾವಿ ವಿಫಲವಾಗಿರುವ ಅರ್ಜಿ ಬಗ್ಗೆ ಪರಿಶೀಲನೆಗೆ ಸೂಕ್ತ ಕ್ರಮವಿಡತಕ್ಕದ್ದು. 
ಪರಿಶೀಲನಾ ಸಮಿತಿಯು ಅರ್ಜಿಯು ಸಮಿತಿಗೆ ಬಂದ ಎರಡು ತಿಂಗಳೊಳಗಾಗಿ ಸ್ಥಳ ಪರಿಶೀಲನೆ ನಡೆಸಿ, ಅಂತಹ ಅರ್ಜಿಗಳ ಕ್ರೋಢೀಕೃತ 
ವರದಿಯನ್ನು ಪಿಸಿಎಆರ್‌ಡಿ ಬ್ಯಾಂಕಿನ ವ್ಯವಸ್ಥಾಪಕರುಗಳು ಸಂಬಂಧಿಸಿದ ಜಿಲ್ಲಾ ವ್ಯವಸ್ಥಾಪಕರ ದೃಢೀಕರಣದೊಂದಿಗೆ ಜಿಲ್ಲೆಯ ಸಹಕಾರ 
ಸಂಘಗಳ ಉಪ ನಿಬಂಧಕರ ಮೂಲಕ ಕಾಸ್ಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕರ ನಿರ್ದೇಶಕರಿಗೆ ಸಲ್ಲಿಸತಕ್ಕದ್ದು, ಈ ಪ್ರಕ್ರಿಯೆಗೆ ಯಾವುದೇ 

ಕಾರಣಕ್ಕೂ ಸ್ಥಳ ಪರಿಶೀಲನಾ ದಿನಾಂಕದಿಂದ ಎರಡು ತಿಂಗಳಿಗಿಂತ ಹೆಚ್ಚಿನ ಅವಧಿ ತೆಗೆದುಕೊಳ್ಳತಕ್ಕದ್ದಲ್ಲ. 
8. ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು ಮೇಲಿನ ಸಮಿತಿ ದೃಢೀಕರಿಸಿರುವ ಪ್ರಕರಣಗಳ ಪೈಕಿ ಕನಿಷ್ಠ ಶೇ .5 ರಷ್ಟು ಪ್ರಕರಣಗಳನ್ನು 

ಖುದ್ದು ಪರಿಶೀಲಿಸತಕ್ಕದ್ದು. 
9. ಕಾಸ್ಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ರಾಜ್ಯದ ಎಲ್ಲಾ ಬ್ಯಾಂಕುಗಳ ಕೈಂ ಬಿಲ್ಲುಗಳನ್ನು ಕ್ರೋಢೀಕರಿಸಿ ಕೂಲಂಕುಷವಾಗಿ ಪರಿಶೀಲಿಸಿದ 

ನಂತರ ಅನರ್ಹ ಕೈಂ ಇದ್ದಲ್ಲಿ, ಅವುಗಳನ್ನು ಹೊರತುಪಡಿಸಿ ತ್ರೈಮಾಸಿಕ ಬಿಲ್ಲುಗಳನ್ನು ನಿಗದಿತ ನಮೂನೆಯಲ್ಲಿ ಸಹಕಾರ ಸಂಘಗಳ 

ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 
10. ನಿಬಂಧಕರು ಕೈ ಬಿಲ್ಲುಗಳನ್ನು ಪರಿಶೀಲಿಸಿ, ಕಾಸ್ಕಾರ್ಡ ಬ್ಯಾಂಕಿನ ಕೈಂನಂತೆ ಕಾಲಕಾಲಕ್ಕೆ ತ್ರೈಮಾಸಿಕ ಹಣ ಮಂಜೂರಾತಿ ಮಾಡತಕ್ಕದ್ದು. 
11. ಈ ಯೋಜನೆಯಡಿ ಸಾಲಗಾರರು ಅರ್ಜಿ ನೀಡಲು ದಿನಾಂಕ : 31 - 12 - 2015 ಕೊನೆಯ ದಿನಾಂಕವಾಗಿರುತ್ತದೆ. 

ಕೊಳವೆ ಬಾವಿ ವಿಫಲವಾಗಿದೆಯೇ ಇಲ್ಲವೇ ಎಂಬ ಬಗ್ಗೆ ಪರಿಶೀಲನಾ ಸಮಿತಿಯು ಕಂಡಿಕೆ 5ರ ದಾಖಲೆಗಳನ್ನು ಬಾವಿಯನ್ನು ಕೊರೆಯಲಾದ 
ಸ್ಥಳವನ್ನು ಪರಿಶೀಲಿಸಿ ಸರ್ಕಾರದ ಆದೇಶ ಸಂ : ಆರ್‌ಡಿಸಿ /234 / ಸಿಎಲ್‌ಎಸ್ / 983 , ದಿನಾಂಕ: 30.05.1984ರಂತೆ ಕನಿಷ್ಠ 800 GPH ನೀರಿನ 

ಇಳುವರಿ ಲಭ್ಯವಾದುದನ್ನು ಖಚಿತಪಡಿಸಿಕೊಂಡು ನಿಗದಿತ ನಮೂನೆಯಲ್ಲಿ ವಿಫಲ ಕೊಳವೆ ಬಾವಿ ದೃಢೀಕರಣಗಳನ್ನು ನೀಡಬೇಕು. 
13. ಒದಗಿಸಿರುವ ಅನುದಾನದೊಳಗೆ ಸಾಲದ ದಿನಾಂಕದ ಆಧಾರದ ಮೇಲೆ ಹಿರಿಮೆತನವನ್ನು ಪರಿಗಣಿಸಿ ಆದ್ಯತೆ ನೀಡಿ ಸಾಲ ಮನ್ನಾ ಮಾಡುವ 
ಬಗ್ಗೆ ಕ್ರಮವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR . 559 

ಸರ್ಕಾರದ ಉಪ ಕಾರ್ಯದರ್ಶಿ 
Sc. 50 

ಸಹಕಾರ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ , ನರಸಿಂಹರಾಜಪುರ ತಾಲ್ಲೂಕು, ಬಿ . ಕಣಬೂರು ತೋಟಗಾರಿಕೆ ಕ್ಷೇತ್ರದ 

ಮೂಲಕ ಬಿ . ಕಣಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ 

ವಾಹನಗಳ ಓಡಾಟಕ್ಕೆ ಸ್ಥಳಾವಕಾಶ ನೀಡುವ ಬಗ್ಗೆ. 
ಓದಲಾಗಿದೆ: ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ : ಇಡಿ /ಕೆಎಸ್‌ಎಚ್‌ಡಿಎ /ಎಡಿಎಚ್2 /2 /2012 -13 /118, 

ದಿನಾಂಕ: 06 /06.04 .2014. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂ . 1ರ ಪತ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲ್ಲೂಕು, ಬಿ .ಕಣಬೂರು ತೋಟಗಾರಿಕೆ ಕ್ಷೇತ್ರದ 
ಮೂಲಕ ಬಿ . ಕಣಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ ವಾಹನದ ಓಡಾಟಕ್ಕೆ ಸ್ಥಳಾವಕಾಶ ನೀಡುವ ಪ್ರಸ್ತಾವನೆಯನ್ನು 
ದಿನಾಂಕ: 09 -10 -2012 ರಂದು ನಡೆದ ಕ. ರಾ . ತೋ . ಅ. ಏಜೆನ್ಸಿಯ 10 ನೇ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೈಬಿಡಲಾಗಿರುತ್ತದೆ. ಆದರೆ ತೋ .ಉ . ನಿ. 
( ಜಿಪಂ) ಚಿಕ್ಕಮಗಳೂರು ಇವರು, ತಹಶೀಲ್ದಾರ್‌, ನರಸಿಂಹರಾಜಪುರ ತಾಲ್ಲೂಕು, ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು, ಬಿ. ಕಣಬೂರು ತಾಲ್ಲೂಕಿನ 
ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರು ಪೋಲಿಸ್ ಸಿಬ್ಬಂದಿಯೊಂದಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಬಿ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


೧೦೫೩ 


ಕಣಬೂರುತೋಟಗಾರಿಕೆ ಕ್ಷೇತ್ರದೊಳಗೆ 25 ಅಡಿ ಅಗಲ, 785 ಮೀಟರ್ ಉದ್ದ ಜಾಗದಲ್ಲಿ ಕಸ ವಿಲೇವಾರಿ ವಾಹನದ ಓಡಾಟಕ್ಕೆ ಸ್ಥಳವನ್ನು ಬಿಡಿಸಿಕೊಂಡು 
ಕಚ್ಚಾ ರಸ್ತೆಯನ್ನು ನಿರ್ಮಿಸಿಕೊಂಡಿರುವ ಬಗ್ಗೆ ತಿಳಿಸುತ್ತಾ ಈ ಬಗ್ಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ, ಈ ವಿಷಯವನ್ನು ದಿನಾಂಕ : 28. 03.2014ರಂದು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ 
ನಡೆದ ಕ. ರಾ . ತೋ . ಅಏಜೆನ್ಸಿಯ 12 ನೇ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮರು ಮಂಡಿಸಿ, ಕೂಲಂಕಷ ಚರ್ಚೆಯ ನಂತರ ಬಿ . ಕಣಬೂರುತೋಟಗಾರಿಕೆ 
ಕ್ಷೇತ್ರದ ಕಾರ್ಯಚಟುವಟಿಕೆಗಳಿಗೆ ಯಾವುದೇ ಹಾನಿಯಾಗದಂತೆ ಕ್ಷೇತ್ರದ ಅಂಚಿನ 5 ಮೀಟರ್ ಅಗಲ, 787 ಮೀಟರ್ ಉದ್ದ ಜಾಗವನ್ನು ಬಿ. ಕಣಬೂರು 
ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ ವಾಹನದ ಓಡಾಟಕ್ಕೆ ದಾರಿ ಬಿಡಲು ಅನುಮತಿ ನೀಡಿರುತ್ತದೆ. ಹಾಗೂ ಕ್ಷೇತ್ರದ ಅಂಚಿನಲ್ಲಿ 
ಹಾಲಿ ಇರುವ ಬೇಲಿಯೊಂದಿಗೆ ರಸ್ತೆಗಾಗಿ ಬಿಡುವ ದಾರಿಯ ಒಳಭಾಗಕ್ಕೆ ಸ್ಥಳೀಯವಾಗಿ ಸಿಗುವ ಬೇಲಿ ಗಿಡಗಳಿಂದ ಕ್ಷೇತ್ರದ ಸಸ್ಯ ಸಂಪತ್ತಿನ ರಕ್ಷಣೆಗಾಗಿ 
ಹೊಸದಾಗಿ ಬೇಲಿ ನಿರ್ಮಿಸಿಕೊಳ್ಳುವಂತೆ ಸೂಚಿಸಿರುತ್ತದೆ. 

ಆದ್ದರಿಂದ ಬಿ, ಕಣಬೂರುತೋಟಗಾರಿಕೆ ಕ್ಷೇತ್ರದ ಅಂಚಿನಲ್ಲಿ 5 ಮೀಟರ್ ಅಗಲ, 787 ಮೀಟರ್ ಉದ್ದ ಜಾಗವನ್ನು ಬಿ. ಕಣಬೂರು ಗ್ರಾಮ 
ಪಂಚಾಯತ್ ವ್ಯಾಪ್ತಿಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ ವಾಹನದ ಓಡಾಟಕ್ಕೆ ದಾರಿ ಬಿಡಲು ಬಿ. ಕಣಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತ್ಯಾಜ್ಯ 
ವಸ್ತುಗಳ ವಿಲೇವಾರಿ ವಾಹನದ ಓಡಾಟಕ್ಕೆ ಷರತ್ತು ಬದ್ಧವಾಗಿ ದಾರಿ ಬಿಡಲು ಸೂಕ್ತ ಆದೇಶ ಹೊರಡಿಸುವಂತೆ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಮುಂದಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 269 ತೋಇವಿ 2014 ಬೆಂಗಳೂರು ದಿನಾಂಕ: 07.09 .2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆ, ನರಸಿಂಹರಾಜಪುರ ತಾಲ್ಲೂಕು, ಬಿ. ಕಣಬೂರು ತೋಟಗಾರಿಕೆ ಕ್ಷೇತ್ರದ 
ಅಂಚಿನಲ್ಲಿ 5 ಮೀಟರ್‌ ಅಗಲ ಮತ್ತು 787 ಮೀಟರ್ ಉದ್ದದ ಜಾಗದಲ್ಲಿ ಬಿ. ಕಣಬೂರು ಗ್ರಾಮ ಪಂಚಾಯಿತಿಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ 
ವಾಹನಗಳ ಓಡಾಟಕ್ಕೆ ಈ ಕೆಳಕಂಡ ಷರತ್ತುಗಳ ಮೇಲೆ ದಾರಿಯನ್ನು ಬಿಡಲು ಆದೇಶಿಸಿದೆ. 
ಷರತ್ತುಗಳು: 
1. ಸದರಿ ಜಾಗದ ಒಡೆತನವು ತೋಟಗಾರಿಕೆ ಇಲಾಖೆಯ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಅಧೀನದಲ್ಲಿಯೇ 

ಮುಂದುವರೆಯುತ್ತದೆ. 
2 . ವಾಹನಗಳ ಓಡಾಟದಿಂದ ತೋಟಗಾರಿಕೆ ಕ್ಷೇತ್ರದ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಸಸ್ಯಸಂಪತ್ತಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚರ 

ವಹಿಸುವುದು. 
3. ಸದರಿ ದಾರಿಯನ್ನು ಗ್ರಾಮ ಪಂಚಾಯತ್ ಬಿ. ಕಣಬೂರುರವರ ಕಸ ವಿಲೇವಾರಿ ಸ್ಥಳಕ್ಕೆ ಹೋಗಲು ತ್ಯಾಜ್ಯ ವಸ್ತುಗಳ ವಿಲೇವಾರಿ ವಾಹನದ 

ಓಡಾಟಕ್ಕಾಗಿ ಮಾತ್ರ ಉಪಯೋಗಿಸುವುದು. ಇದಲ್ಲದೆ ಬೇರೆ ಇನ್ಯಾವುದೇ ವಾಹನಗಳ ಓಡಾಟಕ್ಕಾಗಿ/ ಇತರೆ ಕಾರ್ಯಗಳಿಗೆ ನಿಷೇಧಿಸಲಾಗಿದೆ. 
4 . ತ್ಯಾಜ್ಯ ವಸ್ತುಗಳ ವಿಲೇವಾರಿ ವಾಹನ ಓಡಾಟಕ್ಕೆ ದಾರಿಯನ್ನು ಗುರುತಿಸಿದ ನಕ್ಷೆಯನ್ನು ತಯಾರಿಸಿ, ತೋಟಗಾರಿಕೆ ನಿರ್ದೇಶಕರಿಂದ 
ಅನುಮೋದನೆ ಪಡೆಯುವುದು ಹಾಗೂ ಅದಕ್ಕೆ ಬದ್ಧವಾಗಿ ಕ್ರಮವಹಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜ್ಯೋತಿ ಆರ್ . ಜೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR . 560 

ತೋಟಗಾರಿಕೆ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯ : ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕಿನ ಗ್ರಾಮಗಳಲ್ಲಿ ಕರ್ನಾಟಕ ಸೋಲಾರ್ ಪವರ್ 

ಡೆವಲೆಪ್‌ಮೆಂಟ್ ಕಾರ್ಪೋರೇಷನ್ ಪ್ರವೈಟ್ ಲಿಮಿಟೆಡ್ ವತಿಯಿಂದ ಸೋಲಾರ್ ಪಾರ್ಕ್ನ್ನು 

ಸ್ಥಾಪಿಸಲು ಉದ್ದೇಶಿಸಿರುವ ಜಮೀನುಗಳಿಗೆ ಗುತ್ತಿಗೆದಾರ ನಿಗದಿಪಡಿಸಲು ಸಮಿತಿ ರಚನೆ ಕುರಿತು. 
ಓದಲಾಗಿದೆ: 1. ಸೌರ ವಿದ್ಯುತ್ ನೀತಿ 2014 - 21 ಅಧಿಸೂಚನೆ ಸಂಖ್ಯೆ: ಇಎನ್ 21 ವಿಎಸ್‌ಸಿ 2014 

ದಿನಾಂಕ: 22. 05.2014 , 
2 . ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯ ರವರ ಪತ್ರ ಸಂಖ್ಯೆ : 

30 /26/2014 -15 / NSM ದಿನಾಂಕ: 06.07.2015 . 
3. ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್ ರವರ ಪತ್ರ ಸಂಖ್ಯೆ: ಕೆ. ಆರ್. ಇ. ಡಿ.ಎಲ್/ 01- 389 

ಆಡಳಿತ / ಸೋ . ಪ (ತುಮಕೂರು) 2015/2714 ದಿನಾಂಕ: 06 /10 .08 .2015 . 
ಪ್ರಸ್ತಾವನೆ: 

ಸರ್ಕಾರವು ಸೌರ ವಿದ್ಯುಚ್ಛಕ್ತಿಯನ್ನು ಪ್ರೋತ್ಸಾಹಿಸಲು ಮೇಲೆ ಓದಲಾದ (1)ರಲ್ಲಿ ಸೌರ ವಿದ್ಯುತ್ ನೀತಿ 2014 - 21ಅನ್ನು ಜಾರಿ ಮಾಡಿರುತ್ತದೆ. ಈ 
ನೀತಿಯ ಕಲಂ 9 ರನ್ವಯ ರಾಜ್ಯದಲ್ಲಿ ಸೋಲಾರ್ ಪಾಕ್ ಗಳನ್ನು ಬಂಜರು ಮತ್ತು ಅನುಪಯುಕ್ತ ಭೂಮಿಗಳಲ್ಲಿ ಸೌರ ವಿದ್ಯುತ್ ಉತ್ಪಾದನೆಯಿಂದ 
ಸದ್ಬಳಕೆ ಮಾಡಿಕೊಳ್ಳಲು ಹಾಗೂ ಸೂಕ್ತ ತಂತ್ರಜ್ಞಾನ ಬಳಸಿ ದಕ್ಷತೆ ಹೆಚ್ಚಿಸುವ ಉದ್ದೇಶವಾಗಿರುತ್ತದೆ. ಸೋಲಾರ್ ಪಾರ್ಕ್‌ಗಳ ಮೂಲಕ ವಿಕೇಂದ್ರಿಕೃತ 
ವಿದ್ಯುತ್ ಉತ್ಪಾದನೆಗೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ. 


೧೦೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೧ 


- ಭಾರತ ಸರ್ಕಾರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯದ ( ಎಂ .ಎನ್. ಆರ್. ಇ) ಮೇಲೆ ಓದಲಾದ ( 2) ರ 
ಮಾರ್ಗಸೂಚಿಯಂತೆ ಮತ್ತು ರಾಜ್ಯದ ಸೌರ ವಿದ್ಯುತ್ ನೀತಿ 2014 - 21ರಂತೆ ರಾಜ್ಯದಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪಿಸಲು ಉದ್ದೇಶಿಸಿದೆ. ಇದರಂತೆ 
ರಾಜ್ಯದಲ್ಲಿ ಸೋಲಾರ್ ಪಾರ್ಕ್ ಅಭಿವೃದ್ದಿಗಾಗಿ ಈಗಾಗಲೇ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಮತ್ತು ಕೇಂದ್ರ ಸರ್ಕಾರದ 

M/s. Solar Energy Corporation of India ಜಂಟಿ ಸಹಯೋಗದೊಂದಿಗೆ ಕರ್ನಾಟಕ ಸೋಲಾರ್ ಪವರ್ ಡೆವಲೆಪ್ ಮೆಂಟ್ 
ಕಾರ್ಪೋರೇಷನ್ ಪ್ರವೈಟ್ ಲಿಮಿಟೆಡ್ ಕಂಪನಿಯನ್ನು ರಚಿಸಲಾಗಿರುತ್ತದೆ. ಸದರಿ ಕಂಪನಿಯು ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕು ನಾಗಲಮಡಿಕೆ 
ಹೋಬಳಿಯ ವಳೂರು, ಕ್ಯಾತಗಾನಚೆರ್ಲು , ಬಳಸಮುದ್ರ, ತಿರುಮಣಿ, ರಾಯಚೆರ್ಲು /ಅಚ್ಚಮ್ಮನಹಳ್ಳಿ ಗ್ರಾಮಗಳಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪಿಸಲು 
ಉದ್ದೇಶಿಸಿದೆ. 

ಮುಂದುವರೆದು ಮೇಲ್ಕಂಡ ಗ್ರಾಮಗಳ ರೈತರು ಒಟ್ಟು ಸುಮಾರು 11,000 ಎಕರೆ ಜಮೀನನ್ನು ಸೋಲಾರ್ ಪಾರ್ಕ್ ಸ್ಥಾಪನೆಗೆ 30 ವರ್ಷದ 
ಅವಧಿಗೆ ಗುತ್ತಿಗೆ ಮೇಲೆ ನೀಡಲು ಒಪ್ಪಿಕೊಂಡು ತಕ್ಷಣದ ಕ್ರಮಕ್ಕಾಗಿ ಒತ್ತಾಯ ಮಾಡುತ್ತಿದ್ದಾರೆ ಎಂದು ಮೇಲೆ ಓದಲಾದ ( 3) ರಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ವರದಿ ಮಾಡಿರುತ್ತಾರೆ . ಸೋಲಾರ್ ಪಾರ್ಕ್ನ ಅವಶ್ಯಕತೆಯನ್ನು ಮನಗೊಂಡು ಸರ್ಕಾರವು ಪಾವಗಡ ತಾಲ್ಲೂಕಿನ ಗ್ರಾಮದ ರೈತರು ತಮ್ಮ 
ಜಮೀನನ್ನು 30 ವರ್ಷದ ಅವಧಿಗೆ ಗುತ್ತಿಗೆ ಮೇಲೆ ನೀಡಲು ಒಪ್ಪಿಕೊಂಡಿರುವವರಿಗೆ ಪ್ರತಿ ಎಕರೆಗೆ ವಾರ್ಷಿಕ ಗುತ್ತಿಗೆ ದರ ನಿಗದಿಪಡಿಸುವ ಅವಶ್ಯಕತೆ 
ಇರುವುದರಿಂದ ಗುತ್ತಿಗೆ ದರ ನಿಗದಿಪಡಿಸಲು ಸಮಿತಿಯನ್ನು ರಚಿಸುವ ಅವಶ್ಯಕತೆ ಇರುತ್ತದೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 26 ವಿಎಸ್ಇ 2015, ಬೆಂಗಳೂರು, ದಿನಾಂಕ: 27. 08.2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಸರ್ಕಾರವು ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕಿನ ಗ್ರಾಮಗಳಲ್ಲಿ ಕರ್ನಾಟಕ 
ಸೋಲಾರ್ ಪವರ್ ಡೆವಲೆಪ್ ಮೆಂಟ್ ಕಾರ್ಪೋರೇಷನ್ ಪ್ರವೈಟ್ ಲಿಮಿಟೆಡ್ ವತಿಯಿಂದ ಸೋಲಾರ್ ಪಾರ್ಕ್ನ್ನು ಸ್ಥಾಪಿಸಲು ಉದ್ದೇಶಿಸಿರುವ 
ಜಮೀನುಗಳಿಗೆ ಪ್ರತಿ ಎಕರೆಗಳಿಗೆ ವಾರ್ಷಿಕ ಗುತ್ತಿಗೆದರ ನಿಗದಿಪಡಿಸಲು ಈ ಕೆಳಕಂಡಂತೆ ಸಮಿತಿ ರಚಿಸಿ ಆದೇಶಿಸಿದೆ. 
1 | ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ. 

ಅಧ್ಯಕ್ಷರು 
| ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರು, ಸದಸ್ಯ /ಸಂಚಾಲಕರು 
ಸಹಾಯಕ ಆಯುಕ್ತರು, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. 

ಸದಸ್ಯರು 
4 | ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ತುಮಕೂರು. 

ಸದಸ್ಯರು 
ಸದರಿ ಸಮಿತಿಯು ಸೋಲಾರ್ ಪಾರ್ಕ್ ರಚಿಸುವ ಸಂಬಂಧ ರೈತರ ಜಮೀನುಗಳಿಗೆ ಗುತ್ತಿಗೆದರ ನಿಗದಿ ಮಾಡಿ 15 ದಿನಗಳ ಅವಧಿಯೊಳಗೆ 
ವರದಿ ನೀಡುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಎನ್ . ಯಡ್ರಾವಿ 

ಸರ್ಕಾರದ ಉಪ ಕಾರ್ಯದರ್ಶಿ 
PR , 561 

ಇಂಧನ ಇಲಾಖೆ. 
ಕಂದಾಯ ಸಚಿವಾಲಯ 
ವಿಷಯ : ದೇವಸ್ಥಾನಗಳು ಮತ್ತು ಇತರೆ ಧಾರ್ಮಿಕ ಸಂಸ್ಥೆಗಳಿಗೆ ತಕ್ಕೀಕ್ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 03 ಮುತಬ 2006 ದಿನಾಂಕ : 29.06 .2006 

2. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 04 ಮುತಬ 2010 ದಿನಾಂಕ: 14.09.2010. 
3. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 10 ಮುತಬ 2012 ದಿನಾಂಕ: 21.06. 2013, 
4. ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ 

ಎಡಿಎಂ/ಸಿಆರ್ / 08/2015 - 16, ದಿನಾಂಕ: 30.05.2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಕರ್ನಾಟಕ ( ಮತೀಯ ಮತ್ತು ಧರ್ಮಾರ್ಥ) ಇನಾಂ ರದ್ದಿಯಾತಿ ಕಾಯಿದೆ 1955 ಮತ್ತು ಕರ್ನಾಟಕ 
ಹಲವು ಇನಾಂ ರದ್ದಿಯಾತಿ ಕಾಯಿದೆ 1977ರನ್ವಯ ದೇವಸ್ಥಾನಗಳು ಮತ್ತು ಇತರೆ ಧಾರ್ಮಿಕ ಸಂಸ್ಥೆಗಳು ಹೊಂದಿದ್ದ ಇನಾಂ ಜಮೀನುಗಳಿಗೆ 
ಪರಿಹಾರಾರ್ಥವಾಗಿ ತಸ್ಟಿಕ್ ಮೊತ್ತವನ್ನು ನಿಗದಿಪಡಿಸಿ ಪಾವತಿಸಲಾಗುತ್ತಿದ್ದು, ಅದರಂತೆ ವಾರ್ಷಿಕವಾಗಿ 7.5, 999/-ಗಳಿಗಿಂತ ಕಡಿಮೆ ತಸ್ಲಿಕ್ 
ನಿಗಧಿಯಾಗಿರುವ ಸಂಸ್ಥೆಗಳಿಗೆ .6.000/-ಕ್ಕೆ ಹೆಚ್ಚಿಸಲಾಗಿತ್ತು. 

ನಂತರ , ಮೇಲೆ ಓದಲಾದ (2) ರ ಆದೇಶದಲ್ಲಿ ರಾಜ್ಯದಲ್ಲಿ ವಾರ್ಷಿಕವಾಗಿ 7.5, 999/-ಕ್ಕಿಂತ ಕಡಿಮೆ ತಸ್ಟಿಕ್ ಮೊತ್ತ ನಿಗದಿಪಡಿಸಿರುವ ಧಾರ್ಮಿಕ 
ಮತ್ತು ಧರ್ಮಾದಾಯ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ನೀಡಲಾಗುತ್ತಿದ್ದ ಕೆ.6.000/-ಗಳ ತಸ್ಟಿಕ್ ಮೊತ್ತವನ್ನು 2010-11ನೇ ಸಾಲಿನಿಂದ ಜಾರಿಗೆ ಬರುವಂತೆ 
ವಾರ್ಷಿಕವಾಗಿ 7.12.000/- ಕ್ಕೆ ಹೆಚ್ಚಿಸಿ ಆದೇಶಿಸಲಾಗಿತ್ತು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


೧೦೫೫ 


ಮುಂದುವರೆದು, ಮೇಲೆ ಓದಲಾದ (3) ರ ಆದೇಶದಲ್ಲಿ ರಾಜ್ಯದಲ್ಲಿ ಹಾಲಿ 7.12.000/- ತಸ್ಥಿಕ್ ಹಣ ಪಡೆಯುತ್ತಿರುವ 26850 ಸಂಸ್ಥೆಗಳು 
ಹಾಗೂ 7.12 .000 /- ದಿಂದ 7. 23, 999/- ರವರೆಗೆ ತನ್ದೀಕ್ ಪಡೆಯುತ್ತಿರುವ 138 ಸಂಸ್ಥೆಗಳು ಸೇರಿದಂತೆ ಒಟ್ಟು 26988 ಸಂಸ್ಥೆಗಳಿಗೆ 2013 - 14ನೇ 
ಸಾಲಿನ ಆರ್ಥಿಕ ವರ್ಷದಿಂದ ಜಾರಿಗೆ ಬರುವಂತೆ ವಾರ್ಷಿಕವಾಗಿ 7.24 ,000/- ಗಳಿಗೆ ಹೆಚ್ಚಿಸಿ ಆದೇಶಿಸಲಾಗಿತ್ತು . 

ಮೇಲೆ ಓದಲಾದ ( 4) ರ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯಲ್ಲಿ ಲೆಕ್ಕ ಶೀರ್ಷಿಕೆ 2075 - 00 - 101-1 - 01( 100) - ಸ್ಟಿಕ್ 
ಭತ್ಯೆ ಇದರಡಿಯಲ್ಲಿ 2015 - 16ನೇ ಸಾಲಿನಲ್ಲಿ ಈಗಾಗಲೇ ನೀಡುತ್ತಿರುವ ತಸ್ಟಿಕ್ ಮೊತ್ತವನ್ನು .24,000-00ಗಳಿಂದ .36,000-00 ಗಳಿಗೆ 
ಹೆಚ್ಚಿಸಲಾಗುವುದೆಂದು ಆಯವ್ಯಯದಲ್ಲಿ ಘೋಷಿಸಲಾಗಿರುತ್ತದೆ. ಅಲ್ಲದೆ ಈ ಹಿಂದಿನ ಬಾಕಿ ತಸ್ತೀಕ್ ಮೊತ್ತ ಹಾಗೂ .36,000-00 ಗಳಿಗೆ ಹೆಚ್ಚಿಸಿದಲ್ಲಿ 
ಪಾವತಿಗಾಗಿ ಬಾಕಿ ಮೊತ್ತ ಒಟ್ಟು 1.138. 00 ಕೋಟಿಗಳಾಗಿರುತ್ತದೆ. ಆದರೆ 2015 -16ನೇ ಸಾಲಿಗೆ ಆಯವ್ಯಯದಲ್ಲಿ 7.65 . 00ಕೋಟಿಗಳನ್ನು ಅನುದಾನ 
ಒದಗಿಸಲಾಗಿರುತ್ತದೆ. ಹಾಗಾಗಿ ಉಳಿದ ಬಾಕಿ ಮೊತ್ತ ಹಾಗೂ 2015 -16ನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿರುವಂತೆ ತಸ್ಲಿಕ್ ಮೊತ್ತ 
1.24,000- 00ಗಳಿಂದ 7.36 ,000 -00 ಗಳಿಗೆ ಹೆಚ್ಚಿಸಿದಲ್ಲಿ ಪಾವತಿಗಾಗಿ ಒಟ್ಟು ಮೊತ್ತ 7.73.00 ಕೋಟಿಗಳನ್ನು ಹೆಚ್ಚುವರಿ ಅನುದಾನ ಒದಗಿಸುವಂತೆ 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 02 ಮುತಬ 2011 , ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2015 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2015 - 16ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಘೋಷಿಸಿರುವಂತೆ ಪ್ರಸ್ತುತ ಇರುವ 
ತಸ್ಥಿಕ್ ಮೊತ್ತ 1.24 , 000 /- ಗಳಿಂದ 7.36 ,000 - 00 ಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವಾರ್ಷಿಕವಾಗಿ 7.36, 000- 00 /-(ಮೂವತ್ತಾರು ಸಾವಿರ 
ರೂಪಾಯಿಗಳು ಮಾತ್ರ) ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. 

ಹಿಂದಿನ ಸಾಲಿನ ಬಾಕಿ ತಸ್ಥಿಕ್ ಮೊತ್ತ ಪಾವತಿಸಲು ಹಾಗೂ 2015 -16ನೇ ಸಾಲಿಗೆ ತಗಲುವ ಹೆಚ್ಚುವರಿ ಮೊತ್ತ ಒಟ್ಟು 7.73.00ಕೋಟಿಗಳ 
ಅನುದಾನವನ್ನು ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ, ಮಂಜೂರು ಮಾಡಲು ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರಿಗೆ ಅನುಮತಿ ನೀಡಿ 
ಆದೇಶಿಸಿದೆ . 
ಷರತ್ತುಗಳು: 
(1) ಒಂದು ಧಾರ್ಮಿಕ ಸಂಸ್ಥೆಗೆ ವಿವಿಧ ಆದೇಶಗಳಲ್ಲಿ ತಣ್ಣೀಕ ಮೊತ್ತವನ್ನು ನಿಗದಿಪಡಿಸಿ ಆದೇಶಗಳನ್ನು ಹೊರಡಿಸಿದ್ದಲ್ಲಿ, ಪ್ರತಿಯೊಂದು ಆದೇಶದಲ್ಲಿ 

- ನಿಗದಿಪಡಿಸಿರುವ ತಸ್ಥಿಕ್ ಮೊತ್ತವನ್ನು ಕೆ.36, 000-00 ಗಳಿಗಿಂತ ಹೆಚ್ಚಿಸತಕ್ಕದ್ದಲ್ಲ; 
(2) ಎಲ್ಲಾ ವಿವಿಧ ಆದೇಶಗಳಲ್ಲಿನ ಕ್ರೂಢೀಕೃತ ತಸ್ಥಿಕ್ ಮೊತ್ತ 1.36 ,000-00 ಗಳಿಗೆ ಕಡಿಮೆ ಇದ್ದಲ್ಲಿ ಮಾತ್ರ ಕೆ.36,000 -00 ಗಳಿಗೆ ತಸ್ಲಿಕ್ 

ಮೊತ್ತವನ್ನು ಹೆಚ್ಚಿಸುವ ಷರತ್ತಿಗೆ ಒಳಪಡಿಸಿದೆ. 

ಸದರಿ ಮೊತ್ತವನ್ನು ತನ್ದೀಕ್ ಲೆಕ್ಕ ಶೀರ್ಷಿಕೆ “2075 - 00 - 101 - 1- 01 -(100) ಯೋಜನೇತರ ಇನಾಂ ರದ್ದಿಯಾತಿ ಅಧಿನಿಯಮದ ಮೇರೆಗೆ 
ನೀಡುವ ಮೊಬಲಗು- ತಸ್ತೀಕ್ ಮೊತ್ತ ( ಯೋಜನೇತರ) ” ಅಡಿಯಲ್ಲಿ 2015 - 16ನೇ ಸಾಲಿನ ಪೂರಕ ಅಂದಾಜುಗಳು ( ಮೊದಲನೇ ಕಂತು) ಅಭಿಯಾಚನೆ 
ಕ್ರಮಾಂಕ:14ರ ಬಾಬು ಸಂಖ್ಯೆ :1ರಲ್ಲಿ ಒದಗಿಸಿರುವ ಹೆಚ್ಚುವರಿ ಅನುದಾನದ 7.73.00ಕೋಟಿಗಳಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 618 ವೆಚ್ಚ- 7 2015 ದಿನಾಂಕ: 01.08.2015ರ ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೃಷ್ಣಾಜಿ ಡಿ. ಕೆರೂರ 
PR. 563 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ) 
SC .100 

ಕಂದಾಯ ಇಲಾಖೆ ( ಮುಜರಾಯಿ ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸಂಖ್ಯೆ : ಸಿಆಸುಇ 50 ಹೆಚ್ ಎಂಬಿ 2015, ಬೆಂಗಳೂರು, ದಿನಾಂಕ: 17.08 .2015. 

ಸೇರ್ಪಡೆ 
ನವದೆಹಲಿಯ ಕರ್ನಾಟಕ ಭವನದಲ್ಲಿನ ವಾಸ್ತವ್ಯ ದರಗಳನ್ನು ಪರಿಷ್ಕರಿಸಿರುವ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 41 ಹೆಚ್ ಎಂಬಿ 2013, 
ದಿನಾಂಕ: 25 .07.2014ರಲ್ಲಿ ಲಗತ್ತಿಸಿರುವ ಅನುಬಂಧ-1ರಲ್ಲಿರುವ ಕ್ರಮ ಸಂಖ್ಯೆ : ( 10 )ರ ಷರಾ ಕಾಲಂನಲ್ಲಿ ಈ ಕೆಳಗಿನಂತೆ ಸೇರಿಸಿಕೊಂಡು 
ಓದಿಕೊಳ್ಳತಕ್ಕದ್ದು. 

ವಾಸ್ತವ್ಯ ದರಗಳು (ರೂಪಾಯಿಗಳಲ್ಲಿ) | 
Up to 7 | Beyond 7 Days 

ಷರಾ 
ಸಂಖ್ಯೆ 

Days 

and upto 10 

Days only 
10 Officers and employees of 

1500 The Family members (defined under the K .C .S . R ) of 
Autonomous/ Statutory 

the Officers and employees of GoK deputed to 
bodies under GoK 

Autonomous /Statutory bodies under GOK will be 
charged at the rates prescribed in Sl.No .07. (When 
they accompany them on their official tour only ) 


ಕ್ರಮ 


ವರ್ಗ 


1000 


0033 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೧ 


Read : 


(ededuzo, GOF3 gedict 3TES 2003 : 699 544 323 –12 /2015, OJD07: 11.08.20158 Joow03 050 teori oostas ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ . ಬಿ.ಎಸ್ . ಮಂಜುನಾಥ ಸ್ವಾಮಿ 
PR . 564 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 250 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ -1) 

Water Resources Secretariat 
Sub : Reconstitution of Dam Safety Review Panel (DSRP) Reg . 

1. Govt. Order No. WRD 35 IMSAMKE 2004, Bengaluru , dated : 23-01-2007 
2 . Govt Order No. WRD 18 ABHAYO 2006 , Bengaluru , Dated : 28 -05 - 2007 . 

Govt Order No.WRD 22 ABHAYO 2005 , Bengaluru , Dated : 04 - 12 -2006 . 
Govt Order No. WRD 10 DSP 2011 , Bengaluru , Dated : 27 -04 -2012 . 
Govt Order No . WRD 1 DSP 2012 , Bengaluru , Dated: 30 -08 - 2012 . 
Govt Corrigendum Order No . WRD 01 DSP 2012 , Bengaluru , Dated : 11-09 -2013. 
Govt Order No. WRD 223 SEYESU 2014 , Bengaluru , Dated : 12 -09 -2014 . 

Govt Order No. WRD 223 SEYESU 2014 , Bengaluru , Dated : 21- 10 - 2014 . 
9. Sri. Y. Adinarayana Sastri, Gates and Hosists Expert, Member s Ltr No. 01 DSRP Dated : 11- 11 -2014 . 
10. Ltr from CE , WRDO , Anand Rao Circle , Bengaluru No. 020 /% 70470 /eV JOIO JO 197077 /790 

1/ 7170 20 – 3 /14 – 15 / 148 Dated : 15 -12 - 2014 . 


w 


ï 


oj 


PREAMBLE : 


As per the report published on Dam Safety proceedings published by the Central Water Commission , the States have to 
constitute a standing panel of experts for safety review of all dams which are more than 15 mtrs in height or which store 60 Mcum or 
more of water, once in 10 (ten ) years , Accordingly , vide Government Order read at ( 1 ) above , an expert panel had been constituted for 
safety review of damsin the State under the Chairmanship of Dr. Y.K . Murthy, Former Chairman , CentralWater Commission . 

The Dam Safety Review Panel was reconstituted with Dr. Y .K . Murthy, Former Chairman , Central Water Commission as 
principal Advisor and Sri. A .K . Bajaj, Former Chairman , Central Water Commission as Chairman vide the Government Order read at (4 ) 
above. 

The Chief Engineer, Water Resources Development Organisation has submitted a proposal for reconstitution of the existing 
Dam Safety Review panel by deleting post of Principal Advisor due to the demise of Dr. Y . K . Murthy, Principal Advisor in the month of 
September 2012 and to nominate Sri. Kannaiah Naidu , Retired Senior Manager, Tungabhadra Steel Products . As the Gate & Hoists 
expert and Member, DSRP in place of Sri. Y . Adinayarayana Sastri , who has submitted his resignation for personal reasons. 

The Chief Engineer,Water Resources Development Organisation has been proposed as the Member Secretary of the panel. 
The proposal has been examined by the Government and subject to the conditions the following orders are issued . 

G .O .No: WRD 05 DSP 2014, BENGALURU , DATED : 26 - 08 -2015 . 
1. The dam Safety Review Panel constituted vide Govt. Order No . WRD 10 DSP 2011, Bengaluru , dated ; 27 -4 -2012 for safety review of 
all dams in the state which are more than 15 Mtrs. In height or which store more than 60 Mcum ofwater, is hereby reconstituted as 
follows: 


SI.No. 


Name- Sriyuths 


Post 


Field of expertise 
Dam Construction Engineering and 
Maintenance 


A.K . Bajaj, Former Chairman , CentralWater Commission , 
A -167 , Defence Colony ,New Delhi- 110 024 


Chairman 


2 


S . B . Koimattur, 
Superintending Engineer (Retd ),Koimattur Layout, Behind 
Canara Bank , Narayanapur, Dharwad -580 006 . 


Dam Safety Surveillance , 
Masonry/Concrete Dam 


Vice Chairman / 

Member 


Water Resources Engineering 


Member 


M . S. Rama Rao Chief Engineer (Retd .) . 
# P - 16 , 25th Main , JP Nagar , I Phase , Bengaluru -560 078 . 
M . B . Parappa Goudar, Engineer- in - Chief (Retd .) 
Basava Krupa , Shivagiri , Jayanagar, Dharwad -580 007 . 


Earthen Dam 


Member 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೩ , ೨೦೧೫ 


00382 


Gates & Hoists 


Member 


6 


Engineering Geology 


Member 


N . Kannaiah Naidu , 
Sr. Manager (Retd .) Tungabhadra Steel Products, # 101 , 
Plot No . 384, Nayudu Enclave , Sector- 1, MatrusriNagar, 
Miyapur, Hyderabad -49 
K . S. Krishnamurthy , Former Director, 
Geological Survey of India No . 928 , 22nd Main , 4th T 
Block, Jayanagar, Bengaluru -560 047 
Basavaraja Koti, Chief Engineer (Retd .) 
# 690 , 9th Cross, Vijayanagara, I Stage ,Mysuru -570 017. 
Director, K .E .R .S , K .R .Sagar-571 607 . 


Member 


Dam Design and Construction of Hydro 
Electric Projects & Management 


8 


Permanent 

Invitee 


Convenor 


Chief Engineer, Water Resources Development 
Organisation , Ananda Rao Circle, Bengaluru -560 009. 


Il This Panel Shall function with the following terms 
a ) The Panel shall examine the safety review of damswhich are more than 15 Mtrs . In height or which store more than 60 Mcum of 

water, once every ten years as per para 4 .3. 1.6 of the " Report of dam safety procedures” and as per the National Register of 
Large Dams published by Central Water Commission . The committee shall follow the terms of reference given in Annexure -l 
The Central Executive Committee comprising of Secretary , Water Resources Department and Deputy Secretary, Water 
Resources Department shall approve the priority list of dams for inspecton of the panel . 
Whenever the panel visits the projects for inspection , the concerned Chief Engineer shallmake all necessary arrangements for 
the members travel. 
Whenever the panel members travel from their Headquarters for inspection , the Travelling allowance and Daily Allowance shall 
be regulated as per prevalent Government Order, Apart from this, the Chairman is also entitled for sitting fee at Rs . 9000 / 
(Rupees Nine Thousand only ) and the Non -official Members are entitled for sitting fee fo Rs.6500 /-(Rupees six thousand five 
hundred only ) per visit for participating in meetings/inspections. During inspections by the Dam safety Review Teams. The Non 
official members /advisors of the committee are entitled for a sitting fee of Rs.6500 /-for participation . Further, the DSRP 
Chairman is entitled for fee of Rs.5000 /- per Dam for scrutinizing and finalizing the Inspection Reports , in instances where he 
himself does not participate in Inspections and the Inspection programs are conducted by the Dam Safety Review Teams. The 
Non -Official members are entitled for a sitting fee of Rs. 4500/- for scrutinizing and finalizing each Inspection Reports , in 
instances where they themselves do not participate in Inspections and the Inspection programs are conducted by the Dam 
Safety Review Teams. 
The above fees are fixed based on the concurrence given by the F .D . in their noting no . PWD/286/ Finance Cell- 1/ 13 

Dt: 03- 08- 2013. 
e ) For the Chairman and Non -official Members , the Daily Allowance / Travelling Allowance and Sitting fee shall be regulated 

considering the time of departure from their residence till their return at 24 hours period (duration less than Six hours shall not 

be considered ). 
f) The Chairman , Dam Safety Review panel shall finalize the inspection reports and with the signature of all the members 

(including the signature of Chairman ) shall forward the report to the Secretary, Water Resources Department, Director, 
Karnataka Engineering Research Station , the CE , WRDO and the concerned Chief Engineers. 
In case if any expert advice from external agency is required , the Central Executive Committee shall take suitable action as 
per the terms and conditions applicable to the members of this panel, payment for the special advice given by any agency 
shall be regulated as per the above terms. If this is not possible , the Central Executive Committee shall finalize the matter 
suitably . 
Since the expert panel has to function under a fixed time frame, there may be occasions where a specific problem does not 
require the attention of all the members of panel or the problem related to a specific field requires detailed investigation , In 
such cases, the Central Executive Committee shall take suitable action . 
The above order shall come into the immediate effect. 

By Order & in the Name of the Governor of Karnataka 

V .R . Muralidhar 
Deputy Secretary (KBJN ) 
Water Resources Department. 


g ) 


00 BCS 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩ , ೨೦೧೫ 


ಭಾಗ ೧ 


ANNEXURE -I TO GOVERNMENT ORDER NO . WRD 05 DSP 2014 DATED : 26 -08 -2015 

Terms of Reference for Dam Safety Review Panel 
( for Existing Dams exceeding 15 m . in height or having storage volume of 60 mm – vide CWC letter dt: 02.04 .1990) 
( the State ) (The Projects ) Responsibility for allmatters relating to Dam safety during design , construction and operation rests with the 
owner, normally the State, A Dam Safety Review Panel (DSRP ) provides independent experts review and comments on Safety matters 
to the owner, and to the Bank . The functioning of such a panel, which is advisory , in no way detracts from or substitutes for the 
expertise , resources or responsibilities of the owner . The panel s purview is strictly limited to safety matters , and does not extend to 
financial or economic issues, selection of alternative designs, construction phasing, or any other features of the facilities , except where 
safety is involved. 


General and Purpose: 

1. In situations where a Dam has been designed , constructed or brought into operation without participation of a 

DSRP , or in situations where Bank - supported investments depend upon upstream facilities , which have not been 
subjected to safety review , independent inspection are required, Accordingly , a DSRP shall be established for (the 
project ) by (the State Government) to undertake periodic , comprehensive , independent reviews with the objective of 
evaluating features and actions pertaining to the safety of the Dam , and providing recommendations to (the State 
Government) of actions that may be needed to upgrade the Dam and appurtenances to acceptable safety 
standards. The DSRP shall be guided by the Dam safety assurance objectives of the Government of India , (the 

State Government, related legislation , regulations, standards and guidelines . 
2 . The DSRP shall contain a nucleus ofmembers having expertise in the following disciplines : 

(a ) Flood hydrology, 
(b ) Engineering geology ( Dam foundations ), 
(c ) Dam design (concrete , rock fill, earth fill as appropriate), 
( d ) Dam construction , engineering and management. 
There should be four to six members of the DSRP , but all four disciplines should be fully represented . Should the 
project involve hydropower generation as an integral part of the Dam and outlet works , an expert on the design and 

construction of power plants and appurtenant waterways shall also be included as a member of the DSRP . 
3 . A Chairman shall be appointed amongst the members by (the State Government) to coordinate the communications 

of the DSRP , to call and chair its meetings , to ensure the membership s objectivity , and provide balance to its 
reviews and recommendations . The person responsible for correspondence with Chairman shall be nominated by 

( the State Government). 
4 . The flood hydrology membermay be released at the discretion of the DSRP . 
5 . When , in the judgment of the DSRP , additional specific expertise is required, the Chairman will nominate qualified 

expert(s) for appointment to the panel to perform special assignments or evaluations on short notice , and report 
results directly to the panel. The assignments of such experts shall not exceed and aggregate time of ()man days 
per year; additional time may be allowed subject to direct approval by (the State Government ) upon written request 
and justification by the DSRP. 


Meetings: 


6 . 


The DSRP will meet as frequently as judged necessary by the Chairman to assess the status of the project) and to 
present recommendations . 


DSRP meetings will normally be held at the project site , and attended by all members. Individual inspections of the 
site , designs or construction work should occur only under special circumstances , and in such cases, the member 
will send his report of findings to the other panelmembers for issuance jointly after concurrence by all members. 


8 . 


An advance schedule of meetings will be drawn up by the DSRP and (the State Government) and sent to the CWC 
and the World Bank to allow them to send an observer to meetings, if they so desire. The Bank will notparticipate in 
anymanner in the proceedings and discussions. The CWC will directly participate only to the extent that it serves as 
as a consultant and , as so requested by (the State Government). The CWC . However may attend the sessions in 
the course of fulfilling its responsibilities for monitoring the country -wide dam Safety programme. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೩ , ೨೦೧೫ 


00956 


Specific Actions : 


9 . The DSRP shall make a general review of the project records and history to become familiar with its operational 

requirements and their relationship to the facilities . With this background , the specific elements to be reviewed and 

evaluated by the DSRP shall include, but notbe limited to the following : 
(a ) As built drawings and construction specifications; 
(b ) Design records, including geological reports . Foundation , investigations , materials testing . Materials strength 

parameters and stability analysis; 
(c) Construction records and recent operation and maintenance records, including any instrumentation data; 
(d) Criteria ,methodology and determination of the design flood ,flood routing studies, and the spillway sizing, Examine 

spillway operation records , and evaluate the adequacy of spillway sizing. 
( e) Emergency plans including downstream flooding effects , emergency reservoir draw down , notification of impending 

dangers to downstream municipal authorities , major flood early warning system , major spilling operations plan , and 

site access during emergencies. 
10 . The DSRP will carryout a field inspection utilizing a standard check- list prepared in advance , and note the condition 

of the elements on the check list and categorize their status as satisfactory, poor, or unsatisfactory . Additional 
narrative willbe provided for poor and unsatisfactory , elements on the basis of these notes and the design needed 

to assure the safety of the Dam , categorized in regard to urgency. 
11 . The DSRP may request additional field data including the need for drilling sampling , laboratory tests , or installation 

of instruments. 
Support Services: 
12 . (The State Government) shall make the operations and maintenance staff of the Dam available to respond to the 

DSRP s questions at the time of the field inspection , As appropriate, the observations of the operations shall 
become part of the record of the DSRP s report. (The State Government s) designers and engineering consultants , 
if any, shall be present during selected DSRP meetings. The DSRP will be provided the necessary background 
information , any relevant data , notes or explanations regarding the designs , computations or methods used . ( The 
State Government s) Chief Engineer ( for the project) will coordinate the assembling of such information . The DSRP 

may suggest additional studies to assist in evaluation of the matters relating to the Dam s Safety Status. 
13. (The State Government) shall provide clerical, drafting and reproduction services or the preparation of DSRP 

reports . The GOI and (the State Government) shall take necessary actions to allow prompt travelling clearance as 
requested by DSRP members or experts called for the meeting . 


Reporting: 


14 . The report of the meeting will be prepared and signed by all members and presented to (the State Government) 

prior to departure of the members . The report will include. 


a . 


Areas of concern , request for additional analysis and recommendations, if any , 


b . 


Information presented to the DSRP (by the State ), 


Issue raised by the state for consideration by the DSRP , 


Actions taken in response to recommendations of the DSRP , 
e. Action pending in response to earlier recommendations of the DSRP . 
15 . A copy of the DSRP s report and supplementary information shall be transmitted by the State Government to the 
CentralWater Commission and the World Bank . 

V . R . Muralidhar 
Deputy Secretary (KBJN ) 
Water Resources Department. 


೧೦೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೧ 


ANNEXURE -II GOVERNMENT ORDER NO .WRD 05 DSP 2014 DATED : 26 -08 -2015 

_ No . 3/19/DS/ 97/92 
CentralWater Commission 
Dam Safety Monitoring Directorate 

Room 710 , Sewa Bhavan , 
R .K . Puram , New Delhi- 110 066 . 

8th January 1998. 
The Director (Chief Engineer), 
Karnataka Engineering Research Station , 
Krishnarajasagar, 
Karnataka -571607 . 

Sub : Criteria for declaring a Dam as a " Dam in Distress .” 
Ref: KERS/ DSG/ F -24 (17 )/ 9732 dated: 27 . 12 . 97 . 


Sir , 


With reference to the above , it may be clarified that “ after Phase -I inspection , if it is found by the State Dam Safety 
Committee that the Dam is hydrologically or structurally not fulfilling standards set out in Phase -I inspection guidelines , the Dam has to 
undergo Phase -Il investigation . After Phase - Il investigation , if a Dam is unsafe , then the Dam can be identified as a " Dam in Distress” 

Yours faithfully , 

Sd / 
K . Balakrishnan 
Dy. Director (DSM ) 

Tel. 6104104 . 


V . R . Muralidhar 
Deputy Secretary (KBJN ) 
Water Resources Department. 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ ಸಮಿತಿಯನ್ನು ( Dam Safety Review Panel) ಪುನರಚಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂ : ಜಸಂಇ 35 ಇಂಸಂಕೇ 2004, ಬೆಂಗಳೂರು, ದಿ: 23 - 01 - 2007. 

2. ಸರ್ಕಾರಿ ಆದೇಶ ಸಂ : ಜಸಂಇ 18 ಅಭಯೋ 2006, ಬೆಂಗಳೂರು, ದಿ: 28 - 05 - 2007. 
3 . ಸರ್ಕಾರಿ ಆದೇಶ ಸಂ : ಜಸಂಇ 22 ಅಭಯೋ 2006 , ಬೆಂಗಳೂರು, ದಿ : 04 - 12 - 2006. 
4 . ಸರ್ಕಾರಿ ಆದೇಶ ಸಂ : ಜಸಂಇ 10 ಅಭಯೋ 2011, ಬೆಂಗಳೂರು, ದಿ: 27 - 04 - 2012. 
5. ಸರ್ಕಾರಿ ಆದೇಶ ಸಂ : ಜಸಂಇ 01 ಅಭಯೋ 2012, ಬೆಂಗಳೂರು, ದಿ: 30 - 08 - 2012 . 
6 . ಸರ್ಕಾರಿ ತಿದ್ದುಪಡಿ ಆದೇಶ ಸಂ : ಜಸಂಇ 01 ಅಭಯೋ 2012 , ಬೆಂಗಳೂರು, ದಿ : 11 - 09 - 2013. 
7. ಸರ್ಕಾರಿ ಆದೇಶ ಸಂ : ಜಸಂಇ 223 ಸೇಎಸು 2014 , ಬೆಂಗಳೂರು, ದಿ: 12 - 09 - 2014, 
8. ಸರ್ಕಾರಿ ಆದೇಶ ಸಂ :ಜಸಂಇ 223 ಸೇಏಸು 2014 , ಬೆಂಗಳೂರು, ದಿ : 21 - 10 - 2014, 
9. ಶ್ರೀ ವೈ . ಆದಿನಾರಾಯಣ ಶಾಸ್ತ್ರೀ ರವರ ಪತ್ರ ಸಂ : 01 DSRP ದಿ: 11 - 11 - 2014 , 
10 . ಮುಖ್ಯ ಇಂಜಿನಿಯರ್, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು ರವರ ಪತ್ರ ಸಂ : 

ಮುಇ೦/ ಜಸಂಅಸಂ/ ಉಮತ್ತು / ಅಸುಪಸ/ ಸ ಇಂ -1 / ಸಕಾಇಂ- 3 / 4 -15 / 48 ದಿ : 15 - 12 - 2014 , 
ಪ್ರಸ್ತಾವನೆ: 

* ಕೇಂದ್ರ ಜಲ ಆಯೋಗದ ಅಣೆಕಟ್ಟು ಸುರಕ್ಷತಾ ಕಾರ್ಯವಿಧಾನದ ವರದಿಯ ಅನುಸಾರ ರಾಜ್ಯಗಳು ತಮ್ಮಲಿರುವ 15 ಮೀಟರ್‌ಗಿಂತ 
ಎತ್ತರವಿರುವ ಅಣೆಕಟ್ಟುಗಳು ಅಥವಾ 60 ಮಿಲಿಯನ್ ಘನ ಮೀಟರ್ ಗಿಂತ ಹೆಚ್ಚು ನೀರು ಶೇಖರಣಾ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟುಗಳ 
ಸುರುಕ್ಷತೆಯನ್ನು 10 ವರ್ಷಗಳಿಗೆ ಒಂದು ಬಾರಿ ಪರಿಶೀಲಿಸುವ ಸಲುವಾಗಿ ಒಂದು ಶಾಶ್ವತವಾದ ತಜ್ಞರ ಸಮಿತಿಯನ್ನು ನೇಮಿಸಬೇಕಾಗಿದ್ದು, ಅದರಂತೆ 
ರಾಜ್ಯದಲ್ಲಿರುವ ಅಣೆಕಟ್ಟುಗಳ ಸುರಕ್ಷತೆಯನ್ನು ಪರಿಶೀಲಿಸುವ ಸಲುವಾಗಿ ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಸರ್ಕಾರಿ ಆದೇಶದಲ್ಲಿ ಡಾ|| ವೈ . ಕೆ. 
ಮೂರ್ತಿ, ಮಾಜಿ ಅಧ್ಯಕ್ಷರು, ಕೇಂದ್ರ ಜಲ ಆಯೋಗ ಇವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ಪುನರ್ ರಚಿಸಲಾಗಿತ್ತು. 

ಮೇಲೆ ಓದಲಾದ ಸರ್ಕಾರಿ ಆದೇಶ ( 4) ರನ್ವಯ ಡಾ|| ವೈ . ಕೆ. ಮೂರ್ತಿ, ಮಾಜಿ ಅಧ್ಯಕ್ಷರು, ಕೇಂದ್ರ ಜಲ ಆಯೋಗ ಇವರನ್ನು ಪ್ರಧಾನ 
ಸಲಹೆಗಾರರ ಸ್ಥಾನದಲ್ಲಿರಿಸಿ, ಶ್ರೀ ಎ.ಕೆ.ಬಜಾಜ್ , ಮಾಜಿ ಅಧ್ಯಕ್ಷರು, ಕೇಂದ್ರ ಜಲ ಆಯೋಗ ರವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ಸದರಿ ತಜ್ಞರ 
ಸಮಿತಿಯನ್ನು ಪುನರ್ ರಚಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


೧೦೬೧ 


2 


. 


ಆದರೆ, ಪ್ರಧಾನ ಸಲಹೆಗಾರರಾದ ಡಾ || ವೈ .ಕೆ. ಮೂರ್ತಿ ರವರು 2012ರ ಸೆಪ್ಟೆಂಬರ್ ಮಾಹೆಯಲ್ಲಿ ನಿಧನ ಹೊಂದಿದ್ದು , ಸಮಿತಿಯ ಪ್ರಧಾನ 
ಸಲಹೆಗಾರರ ಸ್ಥಾನವನ್ನು ರದ್ದುಗೊಳಿಸುವ ಕುರಿತು ಹಾಗೂ ಶ್ರೀ ವೈ . ಆದಿನಾರಾಯಣ ಶಾಸ್ತಿ , ಗೇಟ್ಸ್ ಅಂಡ್ ಹಾಯಿಸ್ಟ್ ಪರಿಣಿತರು ಇವರು ತಮ್ಮ 
ವೈಯಕ್ತಿಕ ಕಾರಣಗಳಿಗಾಗಿ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು, ಇವರ ಬದಲಿಗೆ ಶ್ರೀ ಎನ್. ಕನ್ನಯ್ಯ ನಾಯ್ಡು, ನಿವೃತ್ತ ಸೀನಿಯರ್‌ ಮ್ಯಾನೇಜರ್ 
ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ ಇವರನ್ನು ನೇಮಿಸುವ ಬಗ್ಗೆ ಮುಖ್ಯ ಇಂಜಿನಿಯರ್, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು ರವರು 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಮುಖ್ಯ ಇಂಜಿನಿಯರ್, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ , ಬೆಂಗಳೂರು ಇವರನ್ನು ಸಮಿತಿಯ ಸಮಾವೇಶಕರನ್ನಾಗಿ ನೇಮಿಸಲು 
ಪ್ರಸ್ತಾಪಿಸಲಾಗಿದೆ. 

ಈ ಹಿನ್ನಲೆಯಲ್ಲಿ ಸದರಿ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ನಮೂದಿಸಿದ ನಿಬಂಧನೆಗಳಿಗೆ ಒಳಪಡಿಸಿ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಜಸಂಇ 05 ಅಭಯೋ 2014 ಬೆಂಗಳೂರು, ದಿ : 26 - 8 - 2015. 
1. ರಾಜ್ಯದಲ್ಲಿನ 15 ಮೀಟರ್‌ಗಿಂತ ಎತ್ತರವಿರುವ ಅಣೆಕಟ್ಟುಗಳು ಅಥವಾ 60 ಮಿಲಿಯನ್ ಘನ ಮೀಟರ್‌ಗಿಂತ ಹೆಚ್ಚು ನೀರು ಶೇಖರಣಾ 
ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟುಗಳ ಸುರಕ್ಷತೆಯನ್ನು ಪರಿಶೀಲಿಸುವ ಸಲುವಾಗಿ ಸರ್ಕಾರಿ ಆದೇಸ ಸಂಖ್ಯೆ: ಜಸಂಇ 10 ಅಭಯೋ 2011 , ಬೆಂಗಳೂರು, 
ದಿನಾಂಕ: 27 -04 -2012ರಲ್ಲಿ ರಚಿಸಲಾದ ರಾಜ್ಯ ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ ಸಮಿತಿಯನ್ನು ಈ ಕೆಳಕಂಡಂತೆ ಪನರ್ ರಚಿಸಿ ಆದೇಶ 
ಹೊರಡಿಸಲಾಗಿದೆ. 
ಕ್ರ. ಸಂ . ತಜ್ಞರ ಹೆಸರು 

ಪರಿಣಿತರ ವಿಷಯ 
ಶ್ರೀ ಎ .ಕೆ. ಬಜಾಜ್ , ಮಾಜಿ ಅಧ್ಯಕ್ಷರು ಕೇಂದ್ರ ಜಲ ಆಯೋಗ, ಎ - 167, 

ಡ್ಯಾಂ ಕನ್ಸ್ ಟ್ರಕ್ಷನ್ 

ಅಧ್ಯಕ್ಷರು 
ಡಿಫೆನ್ಸ್ ಕಾಲೋನಿ, ನವದೆಹಲಿ - 110 024 

ಇಂಜಿನಿಯರಿಂಗ್ ಅಂಡ್ 

ಮ್ಯಾನೇಜ್ ಮೆಂಟ್ 
ಶ್ರೀ ಎಸ್. ಬಿ. ಕೊಯಮತ್ತು‌. ಅಧೀಕ್ಷಕ ಇಂಜಿನಿಯರ್ (ನಿವೃತ್ತ), 

ಡ್ಯಾಂ ಸೇಫ್ಟಿ ಸರ್ವೈಲೆನ್ಸ್ ಉಪಾಧ್ಯಕ್ಷರು/ಸದಸ್ಯರು 
ಕೊಯಮತ್ತೂರ್ ಲೇಔಟ್, ಕೆನರಾ ಬ್ಯಾಂಕ್ ಹಿಂಭಾಗ, ನಾರಾಯಣಪುರ, ಮೇಸನರಿ: ಕಾಂಕ್ರೀಟ್ ಡ್ಯಾಂ 

ಧಾರವಾಡ- 580 008. 
| ಶ್ರೀ ಎಂ . ಎಸ್. ರಾಮ ರಾವ್ ಮುಖ್ಯ ಇಂಜಿನಿಯರ್ ( ನಿವೃತ್ತ), 

ವಾಟರ್ ರಿಸೋರ್ಸ್ ಅಂಡ್ ಸದಸ್ಯರು 
# ಪಿ - 16 , 25 ನೇ ಮೈನ್, ಜೆ. ಪಿ. ನಗರ್ , 1 ಫೇಸ್, ಬೆಂಗಳೂರು- 560 078 ಇಂಜಿನಿಯರಿಂಗ್ 
ಶ್ರೀ ಎಂ . ಬಿ. ಪರಪ್ಪಗೌಡರ್, ಪ್ರಧಾನ ಇಂಜಿನಿಯರ್ ( ನಿವೃತ್ತ), ಬಸವ ಕೃಪ, ಅರ್ಥನ್ ಡ್ಯಾಂ 

ಸದಸ್ಯರು 
ಶಿವಗಿರಿ, ಜಯನಗರ , ಧಾರವಾಡ - 580 007 
5 ಶ್ರೀ . ಎನ್. ಕನ್ನಯ ನಾಯ್ಡು, ನಿವೃತ್ತ ಸೀನಿಯರ್‌ ಮ್ಯಾನೇಜರ್, ತುಂಗಭದ್ರಾ | ಗೇಟ್ಸ್ ಅಂಡ್ ಹಾಯಿಸ್ಟ್ 

ಸದಸ್ಯರು 
ಸ್ಟೀಲ್ ಪ್ರಾಡಕ್ಟ್ , # 101, ಪ್ಲಾಟ್ ಸಂ : 384, ನಾಯುಡು ಎನ್ ಕೇವ್, 
ಸೆಕ್ಟರ್‌ - 1, ಮಾತೃಶ್ರೀ ನಗರ್, ಮಿಯಾಪುರ್‌ ಹೈದರಾಬಾದ್ - 49 
ಶ್ರೀ . ಕೆ.ಎಸ್. ಕೃಷ್ಣಮೂರ್ತಿ, ಮಾಜಿ ನಿರ್ದೇಶಕರು, ಜಿಯಾಲಾಜಿಕಲ್ ಸರ್ವೇ ಇಂಜಿನಿಯರಿಂಗ್ ಜಿಯಾಲಜಿ ಸದಸ್ಯರು 
ಆಫ್ ಇಂಡಿಯಾ # 928, 22ನೇ ಮೈನ್, 4 ಟಿ ಬ್ಲಾಕ್ , ಜಯನಗರ, 
ಬೆಂಗಳೂರು-560 047 
| ಶ್ರೀ ಬಸವರಾಜ ಕೋಟಿ, ಮುಖ್ಯ ಇಂಜಿನಿಯರ್ (ನಿವೃತ್ತ), # 690 , 9ನೇ ಡ್ಯಾಂ ಡಿಸೈನ್ & ಕನ್ಸಟಕ್ಷನ್ ಸದಸ್ಯರು 
ಕ್ರಾಸ್ , ವಿಜಯನಗರ , 1ನೇ ಸ್ಟೇಜ್, ಮೈಸೂರು-570 017 

ಆಫ್ ಹೈಡೋ ಎಲೆಕ್ಟಿಕ್ 
ಪ್ರಾಜೆಕ್ಟ್ ಅಂಡ್ 

ಮ್ಯಾನೇಜೆಂಟ್ 
8 | ನಿರ್ದೇಶಕರು, ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ, 

ಖಾಯಂ ಆಹ್ವಾನಿತರು 
ಕೆ. ಆರ್ . ಸಾಗರ 
ಮುಖ್ಯ ಅಭಿಯಂತರರು, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಆನಂದ ರಾವ್ 

ಸಮಾವೇಶಕರು 
ವೃತ್ತ, ಬೆಂಗಳೂರು-09 
10. ಈ ಸಮಿತಿಯು ಕೆಳಕಂಡ ನಿಬಂಧನೆಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುತ್ತದೆ 

* ಅ. ಸಮಿತಿಯು ಕೇಂದ್ರ ಜಲ ಆಯೋಗದ ಅಣೆಕಟ್ಟು ಸುರಕ್ಷತಾ ಕಾರ್ಯ ವಿಧಾನದ ವರದಿಯ ಕಂಡಿಕೆ 4.3.1.6. ರಲ್ಲಿ ನಮೂದಿಸಿರುವಂತೆ 
ಅಣೆಕಟ್ಟು ಸುರಕ್ಷತೆಗೆ ಸಂಬಂಧಿಸಿದಂತೆ, National Register of Large Dams ನಲ್ಲಿನಂತೆ, ರಾಜ್ಯದಲ್ಲಿನ 15 ಮೀಟರ್ ಗಿಂತ ಎತ್ತರವಿರುವ ಅಣೆಕಟ್ಟುಗಳು 
ಮತ್ತು 60 ಮಿ . ಘ. ಮೀ .ಗಿಂತ ಹೆಚ್ಚು ನೀರು ಶೇಖರಣಾ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟುಗಳ ಸುರಕ್ಷತೆಯನ್ನು 10 ( ಹತ್ತು) ವರ್ಷಗಳಿಗೊಮ್ಮೆ 
ಪರಿಶೀಲಿಸುತ್ತದೆ. ಸಮಿತಿಯು ಅಡಕ (1) ರಲ್ಲಿನ Terms of Reference ಅನ್ನು ಅನುಸರಿಸುತ್ತದೆ. 


9 


| 


೧೦೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


ಭಾಗ ೧ 


ಆ. ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಹಾಗೂ ಉಪ ಕಾರ್ಯದರ್ಶಿಯವರನ್ನೊಳಗೊಂಡ ಕೇಂದ್ರ ಕಾರ್ಯಕಾರಿ ತಂಡವು 
ಸಮಿತಿಯು ಕೈಗೊಳ್ಳಬೇಕಾದ ಪರಿವೀಕ್ಷಣೆಗೆ ಅಣೆಕಟ್ಟುಗಳ ಆಧ್ಯತಾ ಪಟ್ಟಿಗೆ ಅನುಮೋದನೆ ನೀಡುವುದು. 

ಇ. ಸಮಿತಿಯು ಯೋಜನೆಗಳನ್ನು ಪರಿವೀಕ್ಷಣೆ ಮಾಡುವ ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್‌ರವರು, ಸಮಿತಿಯ ಸದಸ್ಯರ 
ಪ್ರವಾಸಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡುವುದು. 

ಈ ಸಮಿತಿಯ ಅಧಿಕಾರೇತರ ಸದಸ್ಯರು ಪರಿವೀಕ್ಷಣೆಯ ನಿಮಿತ್ತ ಕೇಂದ್ರ ಸ್ಥಾನದಿಂದ ಹೊರಗಡೆ ಪ್ರಯಾಣ ಮಾಡಿದಾಗ ಪ್ರವಾಸ ಭತ್ಯೆ ಹಾಗೂ 
ದಿನ ಭತ್ಯೆಯನ್ನು ಚಾಲ್ತಿಯಲ್ಲಿರುವ ಸರ್ಕಾರಿ ಆದೇಶದಂತೆ ನಿಯಂತ್ರಿಸುವುದು. ಇದಲ್ಲದೆ, ಸಭೆಗಳಲ್ಲಿ ಭಾಗವಹಿಸಿದ/ ಪರಿವೀಕ್ಷಣೆಯ ಸಂದರ್ಭದಲ್ಲಿ 
ಸಮಿತಿಯ ಅಧ್ಯಕ್ಷರಿಗೆ ಪ್ರತಿ ಬೇಟಿಗೆ ರೂ . 9000 /- ( ಒಂಬತ್ತು ಸಾವಿರ ರೂಪಾಯಿಗಳು ಮಾತ್ರ) ಹಾಗೂ ಸಮಿತಿಯ ಅಧಿಕಾರೇತರ ಸದಸ್ಯರಿಗೆ ಪ್ರತಿ 
ಭೇಟಿಗೆ ರೂ . 6500 /- ( ಆರು ಸಾವಿರದ ಐನೂರು ರೂಪಾಯಿಗಳು) ಗಳಂತೆ ಸಭಾ ಭತ್ಯೆಯನ್ನು ಪಡೆಯುತ್ತಾರೆ. ಹಾಗೂ , ಸಮಿತಿಯ ಅಧಿಕಾರೇತರ 
ಸದಸ್ಯರು/ಸಲಹೆಗಾರರು, ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ ತಂಡಗಳ ಪರಿವೀಕ್ಷಣೆ ಸಂದರ್ಭದಲ್ಲಿ ರೂ . 6500/ - ಗಳಂತೆ ಸಭಾ ಭತ್ಯೆಯನ್ನು ಪಡೆಯುತ್ತಾರೆ. 
ಮುಂದುವರೆಯುತ್ತ, ಸಮಿತಿಯು ಪರಿವೀಕ್ಷಣೆ ಮಾಡದ ಸಂದರ್ಭಗಳಲ್ಲಿ ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ ತಂಡಗಳು ನಡೆಸುವ ಪರಿವೀಕ್ಷಣೆಯ 
ವರದಿಗಳನ್ನು ಪರಿಶೀಲಿಸಿ ಅಂತಿಮಗೊಳಿಸಲು ಸಮಿತಿ ಅಧ್ಯಕ್ಷರು ಪ್ರತಿ ಅಣೆಕಟ್ಟಿಗೆ ರೂ . 5000 /- ರನ್ನು ಪಡೆಯುತ್ತಾರೆ ಮತ್ತು ಸಮಿತಿಯು ಪರಿವೀಕ್ಷಣೆ 
ಪರಿವೀಕ್ಷಣೆ ಮಾಡದ ಸಂದರ್ಭಗಳಲ್ಲಿ ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ ತಂಡಗಳು ನಡೆಸುವ ಪರಿವೀಕ್ಷಣೆಯ ವರದಿಯನ್ನು ಪರಿಶೀಲಿಸಿ 
ಅಂತಿಮಗೊಳಿಸಲು ಸಮಿತಿಯ ಅಧಿಕಾರೇತರ ಸದಸ್ಯರು ಪ್ರತಿ ವರದಿಗೆ ರೂ . 4500 /- ಗಳಂತೆ ಸಭಾ ಭತ್ಯೆಯನ್ನು ಪಡೆಯುತ್ತಾರೆ. ಮೇಲೆ ಸೂಚಿಸಿರುವ 
ಸಭಾ ಭತ್ಯೆಯನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : PWD /286/ Finance Cell-1/13 ದಿನಾಂಕ: 03 - 08 -2013ರಲ್ಲಿ ನೀಡಿರುವ ಸಹಮತಿಯೊಂದಿಗೆ 
ನಿಗದಿಪಡಿಸಲಾಗಿದೆ. 

ಉ . ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಅಧಿಕಾರೇತರ ಸದಸ್ಯರಿಗೆ ದಿನ ಭತ್ಯೆ ಹಾಗೂ ಸಭಾ ಭತ್ಯೆಯನ್ನು ಲೆಕ್ಕ ಮಾಡಲು ಅವರ ನಿವಾಸದಿಂದ 
ಹೊರಟು ಮತ್ತೆ ಅವರ ನಿವಾಸಕ್ಕೆ ಹಿಂದಿರುಗುವವರೆಗಿನ ಅವಧಿಯನ್ನು 24 ಘಂಟೆಗಳ ಲೆಕ್ಕದಲ್ಲಿ ಪರಿಗಣಿಸಲಾಗುವುದು (6 ಘಂಟೆಗಳಿಂಗಿತ ಕಡಿಮೆ 
ಅವಧಿಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ). 

ಊ . ತಜ್ಞರ ಸಮಿತಿಯ ಅಧ್ಯಕ್ಷರು ಪರಿವೀಕ್ಷಣಾ ವರದಿಯನ್ನು ಅಂತಿಮಗೊಳಿಸಿ ಭಾಗವಹಿಸಿದ ಎಲ್ಲಾ ಸದಸ್ಯರುಗಳ ಸಹಿಯೊಡನೆ ( ಅಧ್ಯಕ್ಷರ 
ಸಹಿಯನ್ನೊಳಗೊಂಡಂತೆ) ವರದಿಯನ್ನು ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ರವರಿಗೆ ಕಳುಹಿಸಿ ಪ್ರತಿಯನ್ನು ನಿರ್ದೇಶಕರು, ಕರ್ನಾಟಕ 
ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ, ಕೆ.ಆರ್. ಸಾಗರ, ಮುಖ್ಯ ಇಂಜಿನಿಯರ್, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ , ಬೆಂಗಳೂರು, ಸಮಾವೇಶಕರು 
ಮತ್ತು ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್ ರವರಿಗೆ ಕಳುಹಿಸುವುದು. 

ಋ . ಒಂದು ವೇಳೆ ಹೊರ ಏಜನ್ಸಿಯಿಂದ ತಜ್ಞ ಸಲಹೆಯು ಅಗತ್ಯವಾದಲ್ಲಿ, ಕೇಂದ್ರ ಕಾರ್ಯಕಾರಿ ಸಮಿತಿಯು, ಈ ಸಮಿತಿಯ ತಜ್ಞರಿಗೆ 
ಅನ್ವಯವಾಗುವ ನಿಬಂಧನೆ ಮತ್ತು ಷರತ್ತುಗಳನ್ನೇ ಅನುಸರಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು ಮತ್ತು ವಿಶೇಷ ಸಲಹೆಗಳನ್ನು ನೀಡುವ ಏಜನ್ಸಿಗೆ 
ಪಾವತಿಸಬೇಕಾದ ಮೊಬಲಗನ್ನು ಮೇಲೆ ನಿಗಧಿಪಡಿಸಿದ ಅಂಶಗಳ ಪ್ರಕಾರ ನಿಗಧಿಪಡಿಸುವುದು. ಹಾಗೆ ಸಾಧ್ಯವಾಗದಿದ್ದಲ್ಲಿ, ಕೇಂದ್ರ ಕಾರ್ಯಕಾರಿ ಸಮಿತಿಯು 
ಸೂಕ್ತ ರೀತಿಯಲ್ಲಿ ವಿಷಯವನ್ನು ಅಂತಿಮಗೊಳಿಸುವುದು. 

ಎ . ತಜ್ಞರ ಸಮಿತಿಯು ಗುರಿ ಸಾಧಿಸಲು ನಿರ್ಧಿಷ್ಟ ಕಾಲಾವಧಿಯಲ್ಲಿ ಕಾರ್ಯ ನಿರ್ವಹಿಸಬೇಕಾಗಿರುವುದರಿಂದ ಯಾವುದೇ ನಿರ್ಧಿಷ್ಟ 
ಸಮಸ್ಯೆಯನ್ನು ಪರೀಕ್ಷಿಸಲು ಸಮಿತಿಯ ಎಲ್ಲಾ ಸದಸ್ಯರ ಗಮನ ಅವಶ್ಯವಿಲ್ಲದಿರುವ ಸಂದರ್ಭಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಯಾವುದೇ ಒಬ್ಬ ತಜ್ಞರ 
ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಯನ್ನು ವಿವರವಾಗಿ ತನಿಖೆ ಮಾಡುವ ಅಗತ್ಯ ಒದಗಬಹುದು. ಅಂತಹ ಸಂದರ್ಭಗಳಲ್ಲಿ ಕೇಂದ್ರ ಕಾರ್ಯಕಾರಿ ತಂಡವು ಸೂಕ್ತ 
ಕ್ರಮ ಕೈಗೊಳ್ಳುವುದು. 
ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿ.ಆರ್ . ಮುರಳೀಧರ್ 
ಸರ್ಕಾರದ ಉಪ ಕಾರ್ಯದರ್ಶಿ (ಕೃಭಾಜನಿ) 

ಜಲಸಂಪನ್ಮೂಲ ಇಲಾಖೆ. 


ANNEXURE -I TO GOVERNMENT ORDER NO . WRD 05 DSP 2014 

DATED : 26 -08- 2015 . 

Terms of Reference for Dam Safety Review Panel 
(for Existing Dams exceeding 15 m .in height or having storage volume of 60 MM8– vide CWC letter dt: 02 .04 .1990 ) 
(The State ) ( The Projects) Responsibility for all matters relating to Dam safety during design , construction and operation rests with the 
owner , normally the State . A Dam Safety Review Panel (DSRP ) provides independent expert s review and comments on safety matters 
to the owner, and to the Bank . The functioning of such a panel, which is advisory, in no way detracts from or substitutes for the 
expertise , resources or responsibilities of the owner. The panel s purview is strictly limited to safety matters , and does not extend to 
financial or economic issues , selection of alternative designs, construction phasing , or any other features of the facilities except where 
safety is involved . 
General and Purpose : 

1. In situations where a Dam has been designed , construction or brought into operation without participation of a DSRP , or 

in situations where Bank -supported investments depend upon upstream facilities , which have not been subjected to 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೧೫ 


nola 


2 . 


safety review , independent inspections are required , accordingly , a DSRP shall be established for ( the project) by ( the 
State Government) to undertake periodic, comprehensive , independent reviews with the objective of evaluating features 
and actions pertaining to the safety of the Dam , and providing recommendations to ( the State Government) of action that 
may be needed to upgrade the Dam and appurtenances to acceptable safety standards . The DSRP shall be guided by 
the Dam safety assurance objectives of the Government of India , ( the State Government), related legislation regulations, 
standards and guidelines . 
The DSRP shall contain a nucleus of members having expertise in the following disciplines : 
a . Flood hydrology, 
b . Engineering geology (Dam foundations), 
C. Dam design (concrete , rock fill, earth fill as appropriate ), 
d . Dam construction , engineering and management. 
There should four to six members of the DSRP, but all four disciplines should be fully represented . Should the project 
involve hydropower generation as an integral part of the Dam and outlet works , an expert on the design and construction 

of power plants and appurtenant waterways shall also be included as a member of the DSRP . 
3 . A Chairman shall be appointed amongst the members by (the State Government) to coordinate the communications of 

the DSRP, to call and chair its meetings, to ensure the membership s objectivity , and to provide balance to its reviews 
and recommendations. The person responsible for correspondence with the Chariman shall be nominated by the State 
Government). 
The flood hydrology membermay be released at the discretion of the DSRP . 
When , in the judgment of the DSRP , additional specific expertise is required, the Chairman will nominated qualified 
expert(s) for appointment to the panel to perform special assignments or evaluations on short notice , and report results 
directly to the panel. The assignments of such experts shall not exceed an aggregate time of () man days per year; 
additional time may be allowed subject to direct apporoval by (the State Government) upon written request and 
justification by the DSRP . 
Meetings: 
The DSRP will meet as frequently as judged necessary by the Chairman to assess the status of (the project) and to 
presentrecommendations. 
DSRP meetings will normally be held at the project site , and attended by allmembers. Individual inspections of the site , 
designs or construction work should occur only under special circumstances , and in such cases, the member will send 

his report of findings to the other panelmembers for issuance jointly after concurrence by all members . 
8 . An advance schedule of meetings will be drawn up by the DSRP and (the State Government) and sent to the CWC and 

the World Bank to allow them to send an abserver to meetings, if they so desire . The Bank will not participate in any 
manner in the proceedings and discussions . The CWC will directly participate only to the extent that it serves as a 
consultant and , as so requested by the (the State Government). The CWC , however may attend the sessions in the 
course of fulfilling its responsibilities for monitoring the country -wide Dam Safety programme. 

Specific Actions: 
9 . The DSRP shall make a general review of the project records and history to become familiar with its operational 

requirements and their relationship to the facilities. With this background , the specific elements to be reviewed and 
evaluated by the DSRP shall include , but not be limited to the following: 
a . As built drawings and construction specifications ; 
b . Design records, including geological reports, foundation , investigations, materials testing, materials strength 

parameters and stability analysis ; 
C. Construction records and recent operation and maintenance records , including any instrumentation data ; 
d. Criteria , methodology and determination of the design flood , flood routing studies, and the spillway sizing. Examine 

spillway operation records , and evaluate the adequacy of spillway sizing . 
Emergency plans including downstream flooding effects , emergency reservoir draw down , notification of impending 
dangers to downstream municipal authorities , major flood early warning system , major spilling operations plan , and 

site access during emergencies. 
10 . The DSRP will carryout a field inspection utilizing a standard check -list prepared in advance, and note the condition of 

the elements on the check list and categorize their status as satisfactory , poor, or unsatisfactory . Additional narrative will 
be provided for poor and unsatisfactory elements on the basis of these notes and the design needed to assure the safety 

of the Dam , categorized in regard to urgency. 
11. The DSRP may request additional field data including the need for drilling , sampling , laboratory tests , or installation of 

instruments . 
Support Services: 


e . 


R .N .I. No .KARBIL /2001/47147 POSTAL REGN .No. RNP/KA/BGS/2202/2014- 16 
Licensed to post without prepayment WPP No. 297 
0028 

FIDES37 ODZIE , Todowo, a zovor 2 , 90098 


ಭಾಗ ೧ 


12 . (The State Government) shall make the operations and maintenance staff of the Dam available to respond to the 

DSRP s questions at the time of the field inspection . As appropriate , the observations of the operations shall become 
part of the record of the DSRP s report. ( The State Government s) designers and engineering consultants, if and, shall 
be present during selected DSRP meetings , the DSRP will be provided the necessary background information , any 
relevant data , notes or explanations regarding the designs, computations or methods used . (The State Government s ) 
Chief Enginneer ( for the project)will coordinate the assembling of such information . The DSRP may suggest additional 

studies to assist in evaluation of the matters relating to the Dam s Safety Status. 
13 . (The State Government) shall provide clerical, drafting and reproduction services or the preparation of DSRP reports. 

The GOI and ( the State Government) shall take necessary actions to allow prompt travelling clearance as requested by 
DSRP members or experts called for themeeting . 

Reporting: 
14 . The report of themeeting will be prepared and signed by all members and presented to (the State Government) prior to 

departure of themembers. The report will include . 
a . Areas of concern , request for additional analysis and recommendations, if any, 
b . Information presented to the DSRP (by the State ), 
C. Issues raised by the State for consideration by the DSRP , 
d . Action taken in response to recommendations of the DSRP , 

e . Action pending in response to earlier recommendations of the DSRP . 
15 . A copy of the DSRP s report and supplementary information shall be transmitted by the State Government to the Central 
Water Commission and the world Bank . 

V .R . Muralidhar 
Deputy Secretary (KBJN ) 
Water Resources Department. 


ANNEXURE - II GOVERNMENT ORDER NO . WRD 05 DSP 2014 DATED : 26 -08 -2015 

No . 3 / 19 /DS / 97 /92 
Central Water Commission 
Dam Safety Monitoring Directorate 

Room 710 , Sewa Bhavan , 
R .K . Puram , New Delhi-110 066 . 

8th January 1998 . 
The Director (Chief Engineer), 
Karnataka Engineering Research Station , 
Krishnarajasagar, 
Karnataka -571607. 

Sub : Criteria for declaring a Dam as a " Dam in Distress ." 
Ref: KERS/DSG /F -24 ( 17 )/9732 dated: 27 . 12 .97 . 


Sir, 


With reference to the above , it may be clarified that “ after Phase -I inspection , if it is found by the State Dam Safety 
Committee that the Dam is hydrologically or structurally not fulfilling standards set out in Phase -I inspection guidelines, the Dam has to 
undergo Phase - Il investigation . After Phase - Il investigation , if a Dam is unsafe , then the Dam can be identified as a " Dam in Distress ” 

Yours faithfully , 

Sd/ 
K . Balakrishnan 
Dy. Director (DSM ) 

Tel. 6104104 . 


V . R . Muralidhar 
Deputy Secretary (KBJN ) 
Water Resources Department. 


PR . 557 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


